CPMG/ KA/ BG-GPO/13/2003-2005 





ಕರ್ನಾಟಕ ರಾಜ್ಯಪತ್ರ 


ವತ 
ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೩೮ ಬೆಂಗಳೂರು, ಗುರುವಾರ, ಡಿಸೆಂಬರ್‌ ೨೫, ೨೦೦೩ (ಪುಷ್ಕ ೪, ಶಕ ವರ್ಷ ೧೯೨೫) ಸಂಚಿಕೆ ೫೧ 


ಭಾಗ - ೩ 


ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 


ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಛೇರಿ ನ್ಯಾಯಾಲಯ, 
ಅರಣ್ಯ ಸಂಚಾರಿ ದಳ, ಶಿವಮೊಗ್ಗ ವೃತ್ತ, ಶಿವಮೊಗ್ಗ. 
ಸಂಖ್ಯೆ: ಎ1:71ಎ:ಅಮೊ:31:2001-2002, ದಿನಾಂಕ: 20ನೇ ನವೆಂಬರ್‌ 2003 
ಉಪಸ್ಥಿತರು: ಕೆ. ಲೋಕನಾಥಶೆಟ್ಟಿ, 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಅರಣ್ಯ ಸಂಚಾರಿ ದಳ, ಶಿವಮೊಗ್ಗ ವೃತ್ತ, ಶಿವಮೊಗ್ಗ. 

ಪಿರ್ಯಾದಿ: ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಶಿವಮೊಗ್ಗ. 

ಮಾಲೀಕರು: ಇಲ್ಲಾ 
ಪ್ರಸ್ತಾವನೆ: 

ದಿನಾಂಕ: 11.07.2001 ರಂದು ಒಂದು ಮಾರುತಿ ಸುಜುಕಿ ವ್ಯಾನ್‌ ನೊಂದಣಿ ಸಂಖ್ಯೆ: ಕೆಎ:04:ಎಂ:4887 ರಲ್ಲಿ ಒಟ್ಟು 92 
ಕೆಜಿ ತೂಕದ ಶ್ರೀಗಂಧವನ್ನು ಯಾರೋ ಆಸಾಮಿಗಳು ಯಾವುದೇ ತರಹದ ರಹದಾರಿ ಇಲ್ಲದೇ ಅಕ್ರಮವಾಗಿ ಶಿವಮೊಗ್ಗ ತಾಲ್ಲೂಕು ನಿಧಿಗೆ 
ಹೋಬಳಿ ಶಿವಮೊಗ್ಗದಿಂದ ಎನ್‌ಆರ್‌ ಪುರಕ್ಕೆ ಹೋಗುವ ಜಿಲ್ಲಾ ಮುಖ್ಯ ರಸ್ತೆಯ ಮುಂಡೇನಕೊಪ್ಪ ಕ್ರಾಸ್‌ ಬಳಿ ಸಾಗಿಸುತ್ತಿದ್ದಾಗ 
ಶಿವಮೊಗ್ಗ ಅರಣ್ಯ ಸಂಚಾರಿ ದಳದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಸಿಬ್ಬಂದಿಯವರು ಪತ್ತೆ ಹಚ್ಚಿ ವಾಹನ ಹಾಗೂ 
ಶ್ರೀಗಂಧವನ್ನು ಸರ್ಕಾರದ ಪರ ವಶಪಡಿಸಿಕೊಂಡು ಪಂಚನಾಮೆ ಕ್ರಮ ಜರುಗಿಸಿ ವಾಹನ ಹಾಗೂ ಶ್ರೀಗಂಧದ ಬಗ್ಗೆ ಅಮೊ ಸಂಖ್ಯೆ: 
31:01-02 ನ್ನು ದಾಖಲು ಮಾಡಿಕೊಂಡು ವಾಹನ ಮಾರುತಿ ಸುಜುಕಿ ವ್ಯಾನ್‌ ನೊಂದಣಿ ಸಂಖ್ಯೆ: ಕೆಎ:04:ಎಂ:4887 ಇಂಜಿನ್‌ ನಂ: 
ಐಎನ್‌.345105 ಛಾಸ್ಸಿ ಸಂಖ್ಯೆ: ಕಂಡುಬಂದಿರುವುದಿಲ್ಲವೆದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಆಸಾಮಿಗಳು 
ಪತ್ತೆಯಾಗಿರುವುದಿಲ್ಲವೆಂದು ತಿಳಿಸುತ್ತಾ, ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ ವಾಹನ ಮತ್ತು ಶ್ರೀಗಂಧವನ್ನು 1963ನೇ ಕರ್ನಾಟಕ ಅರಣ್ಯ 
ಕಾಯ್ದೆ ಸೆಕ್ಷನ್‌ 71ಎ ಪ್ರಕಾರ ಮುಂದಿನ ಕ್ರಮ ಕೈಗೊಳ್ಳುವಂತೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ರವರು ಈ ಪ್ರಾಧಿಕಾರಕ್ಕೆ 
ಹಾಜರ್‌ಪಡಿಸಿರುತ್ತಾರೆ. ಅದರಂತೆ, ವಾಹನ ಮತ್ತು ಶ್ರೀಗಂಧವನ್ನು ವಲಯ ಅರಣ್ಯಾಧಿಕಾರಿ, ಅರಣ್ಯ ಸಂಚಾರಿ ದಳ, ಶಿವಮೊಗ್ಗ ರವರ 
ಸುಪರ್ದಿಗೆ ಸುರಕ್ಷತೆಗಾಗಿ ಮುಂದಿನ ಆದೇಶವಾಗುವವರೆಗೂ ಇಟ್ಟುಕೊಳ್ಳಲು ಆದೇಶಿಸಲಾಗಿತ್ತು. 
ಅನಂತರ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಟನ್‌ 71ಎ ಕುರಿತು 30 ದಿನಗಳ 

ಕಾಲಾವಕಾಶವನ್ನು ನೀಡಿ, ವಾಹನ ಮಾಲೀಕರು:ವಾರಸುದಾರರು ಯಾರಾದರೂ ಇದ್ದರೆ ವಾಹನಕ್ಕೆ ಸಂಬಂಧಪಟ್ಟ ಮೂಲ 
ದಾಖಲಾತಿಗಳೊಂದಿಗೆ ಹಕ್ಕು ಬಾಧ್ಯತೆಯನ್ನು ಈ ನ್ಯಾಯಾಲಯದ ಮುಂದೆ ಹಾಜರಾಗಿ ತಮ್ಮ ಮಾಲಿಕತ್ವವನ್ನು ರುಜುವಾತುಪಡಿಸುವುದು. 
ತಪ್ಪಿದಲ್ಲಿ ವಾಹನ ಮತ್ತು ಶ್ರೀಗಂಧವನ್ನು 1963ರ ಕರ್ನಾಟಕ ಅರಣ್ಯ ಕಾಯ್ದೆ ಸೆಕ್ಟನ್‌ 71ಎ ಕುರಿತು ಮುಂದಿನ ಕ್ರಮ ಕೈಗೊಳ್ಳಲಾಗುವುದು 
ಎಂಬ ಪ್ರಕಟಣೆಯನ್ನು ಉಪಾವಹಿ ಕನ್ನಡ ದಿನಪತ್ರಿಕೆಯಲ್ಲಿ ದಿನಾಂಕ: 29.07.2001 ರಂದು ಎಚ್ಚರಿಕೆ ಕನ್ನಡ ದಿನಪತ್ರಿಕೆಯಲ್ಲಿ ದಿನಾಂಕ: 
30.07.01 ರಂದು ಹಾಗೂ ಸೆಪ್ಟೆಂಬರ್‌ 6 2001ರ ಭಾಗ-3 ಪುಟ ಸಂಖ್ಯೆ: 2228ರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಚಾರಪಡಿಸಿ 
ಪ್ರಕಟಿಸಲಾಗಿದೆ. 








(8 


( ೧೮೭೩ ) 


೧೮೭೪ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೩ ಭಾಗ - ೩ 





ಈ ಮಧ್ಯೆ ಮೊಕದ್ದಮೆಯಲ್ಲಿ ಅಮಾನತ್ತುಪಡಿಸಿದ ವಾಹನ ಮಾಲೀಕರ ವಿಳಾಸವನ್ನು ಕೋರಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, 
ಚಿಕ್ಕಮಗಳೂರು ರವರಲ್ಲಿ ಪತ್ರವ್ಯವಹರಿಸಿದಾಗ ಸದರಿಯವರು ಕೆಎ:04-ಎಂ-4887ರ ವಾಹನದ ಬಿ. ವರದಿಯನ್ನು 
ಕಳುಹಿಸಿಕೊಟ್ಟಿರುವುದನ್ನು ಪರಿಶೀಲಿಸಿದಾಗ, ಶ್ರೀ ಅಬ್ದುಲ್‌ ಸಾಬಿ ಬಿನ್‌ ಮೊಹಮದ್‌ ಹುಸೇನ್‌ ಮೂಡಿಗೆರೆ ಯವರ ಹೆಸರಿನಲ್ಲಿ ದಿನಾಂಕ: 
16.10.96 ರಿಂದ ಇರುತ್ತದೆ ಎಂಬುದಾಗಿ ತಿಳಿಸಿರುತ್ತಾರೆ. ಅದರಂತೆ ಈ ಪ್ರಾಧಿಕಾರದಿಂದ ದಿನಾಂಕ: 10.04.2002 ರಂದು ಕಾರಣ ಕೇಳುವ 
ನೋಟಿಸ್‌ ಜಾರಿಮಾಡಿದ್ದು, ಅದಕ್ಕೆ ಉತ್ತರವನ್ನು ದಿನಾಂಕ: 17.4.2002 ರಂದು ನೀಡಿದ್ದು, ಅದರಲ್ಲಿ ವಾಹನವನ್ನು ಎಫ್‌.ಆರ್‌. ನೂರ್‌ 
ಅಹಮದ್‌ ಬಿನ್‌ ಫಲ್ಸ್‌ರ್‌ ರೆಹಮಾನ್‌, ಸೆಲೆಕ್ಟನ್‌ ಸೆಂಟರ್‌, ಬಾಳೆಹೊನ್ನೂರು ರವರಿಗೆ ಮಾರಿರುತ್ತೇನೆಂದು ತಿಳಿಸಿದ ಮೇರೆಗೆ ಈ 
ಪ್ರಾಧಿಕಾರದಿಂದ ಶ್ರೀ ಎಫ್‌.ಆರ್‌. ನೂರ್‌ ಅಹಮದ್‌, ಬಾಳೆಹೊನ್ನೂರು ರವರಿಗೆ ದಿನಾಂಕ: 18.04.2002 ರಂದು ಕಾರಣ ಕೇಳುವ 
ಪತ್ರವನ್ನು ಜಾರಿಮಾಡಿದ್ದು, ಅದಕ್ಕೆ ಉತ್ತರವನ್ನು ನೂರ್‌ ಅಹಮದ್‌ ರವರು ಈ ಪ್ರಾಧಿಕಾರಕ್ಕೆ ದಿನಾಂಕ: 27.04.2002ರ ಪತ್ರದಲ್ಲಿ 
ತಿಳಿಸಿರುತ್ತಾರೆ. ಸದರಿ ಪತ್ರದಲ್ಲಿ ಸದರಿ ವಾಹನವನ್ನು ಇಮ್ತಿಯಾಜ್‌ ಅಹಮದ್‌ ಇಲಿಯಾಸ್‌ ನಗರ, ನ್ಯೂ ಮಂಡಲಿ ಅಲ್‌ ವರೂಕ್‌ 
ಸ್ಕೂಲ್‌ ಹತ್ತಿರ, ಶಿವಮೊಗ್ಗ ರವರಿಗೆ ಜೂನ್‌-2000 ರಲ್ಲಿ ಮಾರಿರುತ್ತೇನೆ ಎಂದು ತಿಳಿಸಿದನ್ವಯ, ಈ ಪ್ರಾಧಿಕಾರದಿಂದ ದಿನಾಂಕ: 
2.5.2002 ಮತ್ತು 13.11.2002 ಕಾರಣ ಕೇಳುವ ನೋಟೀಸನ್ನು ಜಾರಿ ಮಾಡಿದ್ದು, ಪತ್ರ ಸ್ವೀಕರಿಸಿದ್ದು, ಅದರ ಸ್ವೀಕೃತಿ ಈ ಕಛೇರಿಗೆ 
ಬಂದಿರುತ್ತದೆ. ಅನಂತರ ಯಾವುದೇ ಉತ್ತರವನ್ನು ನೀಡದಿರುವುದರಿಂದ ಪುನಃ ದಿನಾಂಕ: 01.02.2003 ರಂದು ಕಾರಣ ಕೇಳುವ ಪತ್ರವನ್ನು 
ಜಾರಿಮಾಡಿದ್ದು, ಅದು ಜಾರಿಯಾಗದೇ ವಾಪಸ್ಸು ಬಂದಿರುತ್ತದೆ. 

ಮುಂದುವರಿದು ಹಾಲಿ ವಾರಸುದಾರರನ್ನು ಪತ್ತೆ ಹಚ್ಚುವ ಬಗ್ಗೆ ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ಹಾಲಿ ವಾರಸುದಾರರು 
ಪತ್ತೆಯಾಗದೇ ಇರುವುದರಿಂದ ಅಲ್ಲದೇ ಪ್ರಕಟಣೆಯಂತೆ 30 ದಿವಸಗಳೊಳಗಾಗಿ ಯಾವುದೇ ಅಹವಾಲು ಬಾರದಿದ್ದಲ್ಲಿ 1963ರ ಕರ್ನಾಟಕ 
ಅರಣ್ಯ ಕಾಯ್ದೆ ಸೆಕ್ಟನ್‌ 71ಎ ಯಿಂದ ಎಫ್‌ ವರೆಗಿನ ವಿಧಿಯಂತೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದಾಗಿ ಪ್ರಕಟಣೆಯನ್ನು ನೀಡಲಾಗಿತ್ತು. 
ನಿಗದಿತ ಕಾಲಾವಕಾಶವು ಈಗಾಗಲೇ ಮುಗಿದಿದ್ದು, ಈ ಮೊಕದ್ದಮೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕಾಲಾವಕಾಶವನ್ನು ಕೊಟ್ಟಿದ್ದರೂ ಕೂಡ 
ಯಾವುದೇ ವ್ಯಕ್ತಿಗಳು ವಾಹನವನ್ನು ಕೋರಿ ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ ಯಾವುದೇ ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲದ ಕಾರಣ, 
ಸಂಬಂಧಪಟ್ಟ ದಾಖಲಾತಿಗಳನ್ನು ಹಾಗೂ ಮುದ್ದೆ ಮಾಲುಗಳನ್ನು ಪರಿಶೀಲಿಸಿ ಶ್ರೀಗಂಧವು ಸರ್ಕಾರದ ಸ್ವತ್ತಾದ ಕಾರಣ, ಹಾಗೂ ಸದರಿ 
ವಾಹನದ ಮಾಲೀಕರನ್ನು ಪತ್ತೆಹಚ್ಚಲು ಎಲ್ಲಾ ರೀತಿಯ ಕ್ರಮಕ್ಕೆಗೊಂಡಾಗ್ಯೂ ಸಾಧ್ಯವಾಗದೇ ಇರುವುದರಿಂದ, ಬಹಳಷ್ಟು ದಿನ ವಿಲೇವಾರಿ 
ಮಾಡದೇ ಬಿಟ್ಟಲ್ಲಿ ವಾತಾವರಣದ ವೈಪರೀತ್ಯಾದಿಂದಾಗಿ ವಾಹನದ ಬಿಡಿಭಾಗಗಳು ತುಕ್ಕು ಹಿಡಿದು ಮೌಲ್ಯವನ್ನು ಕಳೆದುಕೊಳ್ಳುವುದರಿಂದ 
ಹಾಗೂ ಇಲಾಖೆಯಲ್ಲಿ ವಾಹನದ ಸುಸ್ಥಿತಿಯನ್ನು ಕಾಪಾಡಲು ಕಷ್ಟ ಸಾಧ್ಯವಾದ್ದರಿಂದ, ವಾಹನ ಮಾಲೀಕರಿಗೆ ಮಾಲಿಕತ್ವವನ್ನು 
ಸಾಬೀತುಪಡಿಸಲು ಸಾಕಷ್ಟು ಕಾಲಾವಕಾಶವನ್ನು ನೀಡಿದ್ದರೂ ಮುಂದೆ ಬರುವ ಸಾಧ್ಯತೆ ಇಲ್ಲದಿರುವ ಕಾರಣ ಅಲ್ಲದೇ ಮಾಲೀಕರು ತನ್ನ 
ತಿಳುವಳಿಕೆಯಿಂದಲೇ ಹಾಗೂ ಸ್ವತಃ ತಾನೇ ಈ ಕಾನೂನು ಬಾಹಿರ ಕೃತ್ಯವನ್ನು ಎಸಗಿರುತ್ತಾರೆಂದು ಭಾವಿಸಬಹುದಾಗುತ್ತದೆ. ಅಲ್ಲದೇ 
ದಿನಾಂಕ: 11.7.2001 ರಂದು ವಾಹನದಲ್ಲಿ ಅಕ್ರಮವಾಗಿ ಶ್ರೀಗಂಧವನ್ನು ಸಾಗಾಣಿಕೆ ಮಾಡುತ್ತಿದ್ದಾಗ, ಪಿರ್ಯಾದಿದಾರರು ಪತ್ತೆ ಹಚ್ಚಿ ಸ್ಥಳ 
ಮಹಜರ್‌ನೊಂದಿಗೆ ಅಕ್ರಮ ಶ್ರೀಗಂಧವನ್ನು ವಾಹನ ಸಮೇತ ವಶಪಡಿಸಿಕೊಂಡು, ಮೊಕದ್ದಮೆಯನ್ನು ದಾಖಲು ಮಾಡಿರುತ್ತಾರೆ. ಸದರಿ 
ದಾಖಲೆಗಳನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. ಈ ನ್ಯಾಯಾಲಯಕ್ಕೆ ಒಪ್ಪಿಸಿದ ಪಂಚನಾಮೆಯನ್ನು ಯಾರು ಸಹ ಪ್ರಶ್ನಿಸಿಲ್ಲವಾದ್ದರಿಂದ, 
ಇನ್ನು ಕಾಲಾವಕಾಶ ನೀಡುವುದು ಅನಾವಶ್ಯಕವೆಂದು ನಿರ್ಣಯಿಸಿ, ಸದರಿ ವಾಹನವನ್ನು ವಿಲೇವಾರಿ ಮಾಡಿ ಸರ್ಕಾರಕ್ಕೆ ಹೆಚ್ಚಿನ ಆದಾಯ 
ತರುವ ದೃಷ್ಟಿಯಿಂದ ಹಾಗೂ ದಿನಾಂಕ: 11.07.2001 ರಂದು ಮಾರುತಿ ಸುಜುಕಿ ವ್ಯಾನ್‌ ಸಂಖ್ಯೆ: ಕೆಎ:04:ಎಂ:4887 ರಲ್ಲಿ ಅಕ್ರಮವಾಗಿ 
ಶ್ರೀಗಂಧವನ್ನು ಕಾನೂನು ಬಾಹಿರವಾಗಿ ಸಾಗಾಣಿಕೆ ಮಾಡುತ್ತಿರುವುದು ಸಂಬಂಧಪಟ್ಟ ದಾಖಲೆಯಿಂದ ದೃಢಪಟ್ಟಿರುವುದರಿಂದ, ಸದರಿ 
ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಯೋಗ್ಯವೆಂದು ಕಂಡು ಬಂದಿರುವುದರಿಂದ ಈ ಆದೇಶ. 

ಆದೇಶ 

ಮೇಲ್ಕಂಡ ವಿದ್ಯಾಮಾನಗಳ ಅನುಸಾರವಾಗಿ ಶ್ರೀ ಕೆ. ಲೋಕನಾಥಶೆಟ್ಟಿ, ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಶಿವಮೊಗ್ಗ ವೃತ್ತ, ಶಿವಮೊಗ್ಗ ಆದ ನಾನು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಟನ್‌ 71ಎ 
ರಂತೆ ಪ್ರದತ್ತವಾದ ಅಧಿಕಾರದಂತೆ ಈ ಪ್ರಕರಣದಲ್ಲಿ ವಶಪಡಿಸಿಕೊಂಡ ಮಾರುತಿ ಸುಜುಕಿ ವ್ಯಾನ್‌ ನೊಂದಣಿ ಸಂಖ್ಯೆ: ಕೆಎ:04:ಎಂ:4887 
ಇಂಜಿನ್‌ ನಂ: ಐಎನ್‌.345105 ಛಾಸ್ಸಿ ಸಂಖ್ಯೆ: ಕಂಡುಬಂದಿರುವುದಿಲ್ಲ ಹಾಗೂ 92 ಕೆಜಿ ತೂಕ ಶ್ರೀಗಂಧವನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡು, ವಾಹನ ಮತ್ತು ಶ್ರೀಗಂಧವನ್ನು ಸರ್ಕಾರಕ್ಕೆ ಅನುಕೂಲಕರ ರೀತಿಯಲ್ಲಿ ವಿಲೇವಾರಿ ಮಾಡುವಂತೆ ಆದೇಶಿಸಿದ್ದೇನೆ. ಸದರಿ 
ವಾಹನ ಮತ್ತು ಶ್ರೀಗಂಧ ಎಲ್ಲಾ ಯಣಭಾರಗಳಿಂದ ವಿಮುಕ್ತವಾಗಿರುತ್ತದೆ. 

ಈ ಆದೇಶವು ಈ ದಿನ ಅಂದರೆ ದಿನಾಂಕ: 20.11.2003 ರಿಂದ ಸಂಪೂರ್ಣ ಜಾರಿಗೆ ಬರುತ್ತದೆ. ಆದೇಶ ಹೊರಡಿಸಿದ 
ದಿನಾಂಕದಿಂದ 30 ದಿವಸದೊಳಗೆ ವಾಹನದ ಬಾಧ್ಯೆತೆದಾರರು ಮೇಲ್ಮನವಿ ಸಲ್ಲಿಸಿ ತಡೆಯಾಜ್ಞೆ ತರದೇ ಇದ್ದರೆ ಇದೇ ಅಂತಿಮ 
ಆದೇಶವಾಗಿ ಊರ್ಜಿತಗೊಳ್ಳುತ್ತದೆ. 

ಈ ಆದೇಶವು ದಿನಾಂಕ: 20.11.2003 ರಂದು ಬೆರಳಚ್ಚು ಮಾಡಿಸಿ ಈ ನ್ಯಾಯಾಲಯದ ಮೊಹರು ಹಾಕಿ ನನ್ನ ಸಹಿಯೊಂದಿಗೆ 
ಹೊರಡಿಸಿದ್ದೇನೆ. 

ಕೆ. ಲೋಕನಾಹಶೆಟ್ಟಿ 
ಪಿ.ಆರ್‌. 1352 ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಅರಣ್ಯ ಸಂಚಾರಿ ದಳ, ಶಿವಮೊಗ್ಗ ವೃತ್ತ, ಶಿವಮೊಗ್ಗ. 


ಭಾಗ - ೩ ಕರ್ನಾಟಕ ರಾಜ್ಯಹತ, ಗುರುವಾರ, ಡಿಸೆಂಬರ್‌ ೨೫, ೨೦೦೩ ೧೮೭೫ 





IN THE COURT OF COMMISSIONER FOR WORKMEN'S COMPENSATION, BIDAR 
No: LOB/WCA/Cr-41/2003 


APPLICANTS: Vis RESPONDENTS: 

1. Chapta Balappa @ Manik 1. M/s G.E.O. Fast carriage Pvt. Ltd., 
5/0 ಲಿ. Sayappa Age 55 years. Hyderabad, 
Occ: Coolie, R/o Hadnoor, 2. National Insurance Co. Ltd., 
Zaheerabad Now at Sultanpur, Gulbarga. 


Bidar and Others. 
PROCLAMATION 

Sri Chapta Balappa @ Manik S/o ಲಿ. Sayappa F/o Davanand R/o Sultan Pur District, Bidar 
have/has filed application in this court claiming compensation stating that Late Davanand was working as 
cleaner under the Respondent No. 1 he met with an accident arising out of and during the course of 
employment as a result he died on 18.10.2003. 

Wherefore, it is hereby notified for the information of these concerned that other dependents if 
any may file their claim application and objections within 30 days from the date of publication of this 
proclaimation, if no applications or objections are received within the specified date the court will 
proceeded further in the matter. 

Commissioner For Workmen's 
P.R. 1350 Compensation, Bidar. 
IN THE COURT OF COMMISSIONER FOR WORKMEN'S COMPENSATION, BIDAR 
No: LOB/WCA/Cr-42/2003 

APPLICANTS: Vis RESPONDENTS: 
1. Gulkhan 5/0೦ Jumma Khan 1. M/s 

Age Major Occ Labour 

R/o Wadgoon Taluk Aurad District Bidar. 

PROCLAMATION 

Sri Gulkhan 5/೦ Jamma Khan F/o Younus Khan R/o Wadgoan Taluk Aurad Dist. Bidar have/has 
filed application in this court claiming compensation stating that Late Younus Khan was working as Driver 
under the Respondent No. | he met with an accident arising out of and during the course of employment 
as a result he died on 5.12.2001. 

Wherefore, it is hereby notified for the information of these concerned that other dependents if 
any may file their claim application and objections within 30 days from the date of publication of this 
proclaimation, if no applications or objections are received within the specified date the court will 
proceeded further in the matter. 

Commissioner For Workmen's 
P.R. 1351 Compensation, Bidar. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಛೇರಿ ನ್ಯಾಯಾಲಯ, 
ಅರಣ್ಯ ಸಂಚಾರಿ ದಳ, ಶಿವಮೊಗ್ಗ ವೃತ್ತ, ಶಿವಮೊಗ್ಗ. 
ಸಂಖ್ಯೆ: ಎ1:71ಎ:ಅಸಂದ:ಅಮೊ:32:2001-2002, ದಿನಾಂಕ: 20ನೇ ನವೆಂಬರ್‌ 2003 
ಉಪಸ್ಥಿತರು: ಕೆ. ಲೋಕನಾಹಶೆಟ್ಟಿ, 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಅರಣ್ಯ ಸಂಚಾರಿ ದಳ, ಶಿವಮೊಗ್ಗ ವೃತ್ತ, ಶಿವಮೊಗ್ಗ. 
ಪಿರ್ಯಾದಿ: ವಲಯ ಅರಣ್ಯಾಧಿಕಾರಿ, ಅರಣ್ಯ ಸಂಚಾರಿ ದಳ, ಶಿವಮೊಗ್ಗ. 
ಮಾಲೀಕರು: ಇಲ್ಲಾ 
ಪ್ರಸ್ತಾವನೆ: 

ದಿನಾಂಕ: 12.07.2001 ರಂದು ಒಂದು ಫಿಯೆಟ್‌ಕಾರು ನೊಂದಣಿ ಸಂಖ್ಯೆ: ಎಂ.ಇ.ಎಸ್‌. 2555 ರಲ್ಲಿ ಒಟ್ಟು 49 ಕೆಜಿ 
ಶ್ರೀಗಂಧವನ್ನು ಯಾವುದೇ ತರಹದ ರಹದಾರಿ ಇಲ್ಲದೇ ಶಿವಮೊಗ್ಗ ನಗರದ ಆರ್‌.ಎಂ.ಸಿ. ಎದುರಿನ ಗೋಪಾಲಗೌಡ ಬಡಾವಣೆಯ ಶ್ರೀ 
ಶ್ರೀನಿವಾಸ ಗ್ಯಾರೇಜ್‌ ಹತ್ತಿರ ಅಕ್ರಮವಾಗಿ ಶ್ರೀಗಂಧವನ್ನು ಸಾಗಿಸುತ್ತಿದ್ದಾಗ ಶಿವಮೊಗ್ಗ ಅರಣ್ಯ ಸಂಚಾರಿ ದಳದ ವಲಯ ಅರಣ್ಯಾಧಿಕಾರಿ 
ಹಾಗೂ ಸಿಬ್ಬಂದಿಯವರು ಪತ್ತೆ ಹಚ್ಚಿ, ವಾಹನ ಹಾಗೂ ಶ್ರೀಗಂಧವನ್ನು ಸರ್ಕಾರದ ಪರ ಅಮಾನತ್ತುಪಡಿಸಿಕೊಂಡು ಪಂಚನಾಮೆ ಕ್ರಮ 
ಜರುಗಿಸಿ ವಾಹನ ಹಾಗೂ ಶ್ರೀಗಂಧದ ಬಗ್ಗೆ ಅರಣ್ಯ ಮೊಕದ್ದಮೆ 32:01-02ನ್ನು ದಾಖಲು ಮಾಡಿಕೊಂಡು ವಾಹನ ಫಿಯೆಟ್‌ಕಾರು 
ಸಂಖ್ಯೆ: ಎಂಇಎಸ್‌:2555ರ ಇಂಜಿನ್‌ ನಂ: 3ಎಂ:309, ಛಾಸ್ಸಿ ನಂ: ಪ್ರಿಮಿಯರ್‌.ಪಿಎ.229387 ಎಂದಿರುತ್ತದೆಂದು ತಿಳಿಸುತ್ತಾ, ಈ 
ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಸಾಮಿಗಳು ಪತ್ತೆಯಾಗಿರುವುದಿಲ್ಲವೆಂದು ತಿಳಿಸುತ್ತಾ ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ ವಾಹನ ಮತ್ತು 


೧೮೭೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೩ ಭಾಗ - ೩ 





ಶ್ರೀಗಂಧವನ್ನು 1963ನೇ ಕರ್ನಾಟಕ ಅರಣ್ಯ ಕಾಯ್ದೆ ಸೆಕ್ಸನ್‌ 71ಎ ಪ್ರಕಾರ ಮುಂದಿನ ಕ್ರಮ ಕೈಗೊಳ್ಳುವಂತೆ ವಲಯ ಅರಣ್ಯಾಧಿಕಾರಿಗಳು 
ಈ ಪ್ರಾಧಿಕಾರಕ್ಕೆ ಹಾಜರ್‌ಪಡಿಸಿರುತ್ತಾರೆ. ಅದರಂತೆ, ವಾಹನ ಮತ್ತು ಶ್ರೀಗಂಧವನ್ನು ವಲಯ ಅರಣ್ಯಾಧಿಕಾರಿ, ಅರಣ್ಯ ಸಂಚಾರಿ ದಳ, 
ಶಿವಮೊಗ್ಗ ರವರ ಸುಪರ್ದಿಗೆ ಸುರಕ್ಷತೆಗಾಗಿ ಮುಂದಿನ ಆದೇಶವಾಗುವವರೆಗೂ ಇಟ್ಟುಕೊಳ್ಳಲು ಆದೇಶಿಸಲಾಗಿತ್ತು. 

ಅನಂತರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್‌ 71ಎ ಕುರಿತು 30 ದಿನಗಳ 
ಕಾಲಾವಕಾಶವನ್ನು ನೀಡಿ, ವಾಹನ ಮಾಲೀಕರು:ವಾರಸುದಾರರು ಯಾರಾದರೂ ಇದ್ದರೆ ವಾಹನಕ್ಕೆ ಸಂಬಂಧಪಟ್ಟಂತೆ ಮೂಲ 
ದಾಖಲಾತಿಗಳೊಂದಿಗೆ ಹಕ್ಕು ಬಾಧ್ಯತೆಯನ್ನು ಈ ನ್ಯಾಯಾಲಯದ ಮುಂದೆ ಹಾಜರಾಗಿ ತಮ್ಮ ಮಾಲಿಕತ್ವವನ್ನು ರುಜುವಾತುಪಡಿಸುವುದು. 
ತಪ್ಪಿದಲ್ಲಿ ವಾಹನ ಮತ್ತು ಶ್ರೀಗಂಧವನ್ನು 1963ರ ಕರ್ನಾಟಕ ಅರಣ್ಯ ಕಾಯ್ದೆ ಸೆಕ್ಟನ್‌ 71ಎ ಕುರಿತು ಮುಂದಿನ ಕ್ರಮಕೈಗೊಳ್ಳಲಾಗುವುದು 
ಎಂಬ ಪ್ರಕಟಣೆಯನ್ನು ದಿನಾಂಕ: 29.07.2001ರ ಉಪಾಮಹಿ ಕನ್ನಡ ದಿನಪತ್ರಿಕೆಯಲ್ಲಿ ಹಾಗೂ ದಿನಾಂಕ: 30.7.2001ರ ಎಚ್ಚರಿಕೆ ಕನ್ನಡ 
ದಿನಪತ್ರಿಕೆಯಲ್ಲಿ ಹಾಗೂ ಸೆಪ್ಟೆಂಬರ್‌ 6 2001ರ ಭಾಗ-3ರ ಪುಟ ಸಂಖ್ಯೆ: 2228ರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಚಾರಪಡಿಸಿ 
ಪ್ರಕಟಿಸಲಾಗಿದೆ. 

ಈ ಮಧ್ಯೆ ಮೊಕದ್ದಮೆಯಲ್ಲಿ ವಶಪಡಿಸಿಕೊಂಡ ವಾಹನದ ಮಾಲೀಕರ ವಿಳಾಸವನ್ನು ಕೋರಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, 
ಶಿವಮೊಗ್ಗದಲ್ಲಿ ಪತ್ರವ್ಯವಹರಿಸಿ ವಾಹನದ ಬಿ ವರದಿಯನ್ನು ಪಡೆದು ಪರಿಶೀಲಿಸಿದಾಗ, ಸದರಿ ವಾಹನವು ದಿನಾಂಕ: 6.4.2000 ರಿಂದ 
ಎ.ಜಿ. ಅಬ್ದುಲ್‌ ಸಮದ್‌ ಎಸ್‌ಎಸ್‌ಬಿ ನಗರ, 2ನೇ ಕ್ರಾಸ್‌, ಶಿವಮೊಗ್ಗ ರವರ ಹೆಸರಿನಲ್ಲಿರುತ್ತದೆಂದು ತಿಳಿಸಿರುತ್ತಾರೆ. ಅದರಂತೆ 
ದಿನಾಂಕ: 20.05.2002 ರಂದು ಮತ್ತು 27.08.2002 ರಂದು ಈ ಪ್ರಾಧಿಕಾರದಿಂದ ರಿಜಿಸ್ಟರ್‌ ಅಂಚೆ ಮುಖಾಂತರ ವಾಹನ 
ಮಾಲೀಕರಾದ ಎ.ಜಿ. ಅಬ್ದುಲ್‌ ಸಮದ್‌ ರವರಿಗೆ ಕಾರಣ ಕೇಳುವ ನೋಟೀಸ್‌ ಜಾರಿ ಮಾಡಿದ್ದು, ಅದು ಜಾರಿಯಾಗದೇ ವಾಷಸ್ಸು 
ಬಂದಿರುತ್ತದೆ. 

ಮುಂದುವರಿದು ಹಾಲಿ ವಾರಸುದಾರರನ್ನು ಪತ್ತೆ ಹಚ್ಚುವ ಬಗ್ಗೆ ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ಹಾಲಿ ವಾರಸುದಾರರು 
ಪತ್ತೆಯಾಗದೇ ಇರುವುದರಿಂದ ಅಲ್ಲದೇ ಪ್ರಕಟಣೆಯಂತೆ 30 ದಿವಸಗಳೊಳಗಾಗಿ ಯಾವುದೇ ಅಹವಾಲು ಬಾರದಿದ್ದಲ್ಲಿ 1963ರ ಕರ್ನಾಟಕ 
ಅರಣ್ಯ ಕಾಯ್ದೆ ಸೆಕ್ಷನ್‌ 71-ಎ ಯಿಂದ ಎಫ್‌ ವರೆಗಿನ ವಿಧಿಯಂತೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದಾಗಿ ಪ್ರಕಟಣೆಯನ್ನು ನೀಡಲಾಗಿತ್ತು. 
ನಿಗದಿತ ಕಾಲಾವಕಾಶವು ಈಗಾಗಲೇ ಮುಗಿದಿದ್ದು, ಈ ಮೊಕದ್ದಮೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕಾಲಾವಕಾಶವನ್ನು ಕೊಟ್ಟಿದ್ದರೂ ಕೂಡ 
ಯಾವುದೇ ವ್ಯಕ್ತಿಗಳು ವಾಹನವನ್ನು ಕೋರಿ ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ ಯಾವುದೇ ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲದ ಕಾರಣ, 
ಸಂಬಂಧಪಟ್ಟ ದಾಖಲಾತಿಗಳನ್ನು ಹಾಗೂ ಮುದ್ದೆ ಮಾಲುಗಳನ್ನು ಪರಿಶೀಲಿಸಿ ಶ್ರೀಗಂಧವು ಸರ್ಕಾರದ ಸ್ವತ್ತಾದ ಕಾರಣ, ಹಾಗೂ ಸದರಿ 
ವಾಹನದ ಮಾಲೀಕರನ್ನು ಪತ್ತೆಹಚ್ಚಲು ಎಲ್ಲಾ ರೀತಿಯ ಕ್ರಮಕ್ಕೆಗೊಂಡಾಗ್ಯೂ ಸಾಧ್ಯವಾಗದೇ ಇರುವುದರಿಂದ, ಬಹಳಷ್ಟು ದಿನ ವಿಲೇವಾರಿ 
ಮಾಡದೇ ಬಿಟ್ಟಲ್ಲಿ, ವಾತಾವರಣದ ವೈಪರೀತ್ಯಾದಿಂದಾಗಿ ವಾಹನದ ಬಿಡಿಭಾಗಗಳು ತುಕ್ಕು ಹಿಡಿದು ಮೌಲ್ಯವನ್ನು ಕಳೆದುಕೊಳ್ಳುವುದರಿಂದ, 
ಹಾಗೂ ಇಲಾಖೆಯಲ್ಲಿ ವಾಹನದ ಸುಸ್ಲಿಶಿಯನ್ನು ಕಾಪಾಡಲು ಕಷ್ಟ ಸಾಧ್ಯವಾದ್ದರಿಂದ, ವಾಹನ ಮಾಲೀಕರಿಗೆ ಮಾಲಿಕತ್ವವನ್ನು 
ಸಾಬೀತುಪಡಿಸಲು ಸಾಕಷ್ಟು ಕಾಲಾವಕಾಶವನ್ನು ನೀಡಿದ್ದರೂ ಮುಂದೆ ಬರುವ ಸಾಧ್ಯತೆ ಇಲ್ಲದಿರುವ ಕಾರಣ ಅಲ್ಲದೇ ಮಾಲೀಕರು ತನ್ನ 
ತಿಳುವಳಿಕೆಯಿಂದಲೇ ಹಾಗೂ ಸ್ವತಃ ತಾನೇ ಈ ಕಾನೂನು ಬಾಹಿರ ಕೃತ್ಯವನ್ನು ಎಸಗಿರುತ್ತಾರೆಂದು ಬಾವಿಸಬಹುದಾಗಿರುತ್ತದೆ. ಅಲ್ಲದೇ 
ದಿನಾಂಕ: 12.7.2001 ರಂದು ವಾಹನದಲ್ಲಿ ಅಕ್ರಮವಾಗಿ ಶ್ರೀಗಂಧವನ್ನು ಸಾಗಾಣಿಕೆ ಮಾಡುತ್ತಿದ್ದಾಗ, ಪಿರ್ಯಾದಿದಾರರು ಪತ್ತೆ ಹಚ್ಚಿ ಸ್ಥಳ 
ಮಹಜರ್‌ನೊಂದಿಗೆ ಅಕ್ರಮ ಶ್ರೀಗಂಧವನ್ನು ವಶಪಡಿಸಿಕೊಂಡು, ಮೊಕದ್ದಮೆಯನ್ನು ದಾಖಲು ಮಾಡಿರುತ್ತಾರೆ. ಸದರಿ ದಾಖಲೆಗಳನ್ನು ಈ 
ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. ಈ ನ್ಯಾಯಾಲಯಕ್ಕೆ ಒಪ್ಪಿಸಿದ ಪಂಚನಾಮೆಯನ್ನು ಯಾರು ಸಹ ಪ್ರಶ್ನಿಸಿಲ್ಲವಾದ್ದರಿಂದ ಇನ್ನು ಕಾಲಾವಕಾಶ 
ನೀಡುವುದು ಅನಾವಶ್ಯಕವೆಂದು ನಿರ್ಣಯಿಸಿ, ಸದರಿ ವಾಹನವನ್ನು ವಿಲೇವಾರಿ ಮಾಡಿ ಸರ್ಕಾರಕ್ಕೆ ಹೆಚ್ಚಿನ ಆದಾಯ ತರುವ ದೃಷ್ಟಿಯಿಂದ 
ಹಾಗೂ ದಿನಾಂಕ: 12.7.2001 ರಂದು ಫಿಯೆಟ್‌ಕಾರು ಸಂಖ್ಯೆ: ಎಂಇಎಸ್‌:2555 ರಲ್ಲಿ ಅಕ್ರಮವಾಗಿ ಶ್ರೀಗಂಧವನ್ನು ಕಾನೂನು 
ಬಾಹಿರವಾಗಿ ಸಾಗಾಣಿಕೆ ಮಾಡುತ್ತಿರುವುದು ಸಂಬಂಧಪಟ್ಟ ದಾಖಲೆಯಿಂದ ದೃಢಪಟ್ಟಿರುವುದರಿಂದ, ಸದರಿ ವಾಹನವನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳುವುದು ಯೋಗ್ಯವೆಂದು ಕಂಡು ಬಂದಿರುವುದರಿಂದ ಈ ಆದೇಶ. 

ಆದೇಶ 

ಮೇಲ್ಕಂಡ ವಿದ್ಯಾಮಾನಗಳ ಅನುಸಾರವಾಗಿ ಶ್ರೀ ಕೆ. ಲೋಕನಾಥಶೆಟ್ಟಿ, ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಶಿವಮೊಗ್ಗ ವೃತ್ತ, ಶಿವಮೊಗ್ಗ ಆದ ನಾನು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಟನ್‌ 71ಎ 
ರಂತೆ ಪ್ರದತ್ತವಾದ ಅಧಿಕಾರದಂತೆ ಈ ಪ್ರಕರಣದಲ್ಲಿ ವಶಪಡಿಸಿಕೊಂಡ ಪಿಯೆಟ್‌ ಕಾರು ನೊಂದಣಿ ಸಂಖ್ಯೆ: ಎಂಇಎಸ್‌:2555ರ ಇಂಜಿನ್‌ 
ನಂ: 3ಎಂ:309, ಛಾಸ್ಸಿ ನಂ: ಪ್ರಿಮಿಯರ್‌.ಪಿಎ.229387 ಮತ್ತು 49 ಕೆಜಿ ತೂಕದ ಶ್ರೀಗಂಧವನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡು, ವಾಹನ ಮತ್ತು ಅದರ ಬಿಡಿ ಭಾಗಗಳನ್ನು ಸರ್ಕಾರಕ್ಕೆ ಅನುಕೂಲಕರ ರೀತಿಯಲ್ಲಿ ವಿಲೇವಾರಿ ಮಾಡುವಂತೆ ಆದೇಶಿಸಿದ್ದೇನೆ. 
ಸದರಿ ವಾಹನ ಮತ್ತು ಶ್ರೀಗಂಧ ಎಲ್ಲಾ ಯಣಭಾರಗಳಿಂದ ವಿಮುಕ್ತವಾಗಿರುತ್ತದೆ. 

ಈ ಆದೇಶವು ಈ ದಿನ ಅಂದರೆ ದಿನಾಂಕ: 20.11.2003 ರಿಂದ ಸಂಪೂರ್ಣ ಜಾರಿಗೆ ಬರುತ್ತದೆ. ಆದೇಶ ಹೊರಡಿಸಿದ 
ದಿನಾಂಕದಿಂದ 30 ದಿವಸದೊಳಗೆ ವಾಹನದ ಬಾಧ್ಯೆತೆದಾರರು ಮೇಲ್ಮನವಿ ಸಲ್ಲಿಸಿ ತಡೆಯಾಜ್ಞೆ ತರದೇ ಇದ್ದರೆ ಇದೇ ಅಂತಿಮ 
ಆದೇಶವಾಗಿ ಊರ್ಜಿತಗೊಳ್ಳುತ್ತದೆ. 

ಈ ಆದೇಶವು ದಿನಾಂಕ: 20.11.2003 ರಂದು ಬೆರಳಚ್ಚು ಮಾಡಿಸಿ ಈ ನ್ಯಾಯಾಲಯದ ಮೊಹರು ಹಾಕಿ ನನ್ನ ಸಹಿಯೊಂದಿಗೆ 
ಹೊರಡಿಸಿದ್ದೇನೆ. 

ಕೆ. ಲೋಕನಾಹಶೆಟ್ಟಿ 
ಪಿ.ಆರ್‌. 1353 ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಅರಣ್ಯ ಸಂಚಾರಿ ದಳ, ಶಿವಮೊಗ್ಗ ವೃತ್ತ, ಶಿವಮೊಗ್ಗ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೩ ೧೮೭೭ 





ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಛೇರಿ ನ್ಯಾಯಾಲಯ, 
ಅರಣ್ಯ ಸಂಚಾರಿ ದಳ, ಶಿವಮೊಗ್ಗ ವೃತ್ತ, ಶಿವಮೊಗ್ಗ. 
ಸಂಖ್ಯೆ: ಎ1:71ಎ:ಅಮೊ:53:2001-2002, ದಿನಾಂಕ: 20ನೇ ನವೆಂಬರ್‌ 2003 

ಉಪಸ್ಥಿತರು: ಕೆ. ಲೋಕನಾಥಶೆಟ್ಟಿ, 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಅರಣ್ಯ ಸಂಚಾರಿ ದಳ, ಶಿವಮೊಗ್ಗ ವೃತ್ತ, ಶಿವಮೊಗ್ಗ. 
ಪಿರ್ಯಾದಿ: ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಶಿವಮೊಗ್ಗ. 
ಮಾಲೀಕರು: ಇಲ್ಲಾ 

ಪ್ರಸ್ತಾವನೆ: 

ದಿನಾಂಕ: 25.09.2001 ರಂದು ಒಂದು ಅಂಬಾಸೀಡರ್‌ ಕಾರು ನೋಂದಣಿ ಸಂಖ್ಯೆ: ಎಂಇಸಿ:378 ರಲ್ಲಿ ಒಟ್ಟು 102 ಕೆಜಿ 
ತೂಕದ ಶ್ರೀಗಂಧವನ್ನು ಯಾರೋ ಆಸಾಮಿಗಳು ಯಾವುದೇ ತರಹದ ರಹದಾರಿ ಇಲ್ಲದೇ ಅಕ್ರಮವಾಗಿ ಶಿವಮೊಗ್ಗ ಅಯನೂರು ಮುಖ್ಯ 
ರಸ್ತೆಯ ಕೋಟ ಗಂಗೂರು ಗ್ರಾಮಕ್ಕೆ ತಿರುಗುವ ರಸ್ತೆಯ ಬಳಿ ತಿರುವಿನಲ್ಲಿ ಸಾಗಿಸುತ್ತಿದ್ದಾಗ ಶಿವಮೊಗ್ಗ ಅರಣ್ಯ ಸಂಚಾರಿ ದಳದ ಸಹಾಯಕ 
ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ಪತ್ತೆ ಹಚ್ಚಿ ವಾಹನ ಹಾಗೂ ಶ್ರೀಗಂಧವನ್ನು ಸರ್ಕಾರದ ಪರ ಅಮಾನತ್ತು 
ಪಡಿಸಿಕೊಂಡು ಪಂಚನಾಮೆ ಕ್ರಮಜರುಗಿಸಿ ವಾಹನ ಹಾಗೂ ಶ್ರೀಗಂಧದ ಬಗ್ಗೆ ಅರಣ್ಯ ಮೊಕದ್ದಮೆ ಸಂಖ್ಯೆ: 53:01-02ನ್ನು ದಾಖಲು 
ಮಾಡಿಕೊಂಡು ವಾಹನ ಅಂಬಾಸೇಡರ್‌ ಕಾರು ನೋಂದಣಿ ಸಂಖ್ಯೆ: ಎಂಇಸಿ:378ರ ಇಂಜಿನ್‌ ನಂ: ಡಿ1:97988 ಛಾಸ್ಸಿ ನಂ: 0-227231: 
111-2214 ಎಂದಿರುತ್ತದೆಂದು ತಿಳಿಸುತ್ತಾ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳೊಂದಿಗೆ ವಾಹನ ಮತ್ತು ಶ್ರೀಗಂಧವನ್ನು 
1963ನೇ ಕರ್ನಾಟಕ ಅರಣ್ಯ ಕಾಯ್ದೆ ಸೆಕ್ಟನ್‌ 71ಎ ಪ್ರಕಾರ ಮುಂದಿನ ಕ್ರಮ ಕೈಗೊಳ್ಳುವಂತೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಇವರು 
ಈ ಪ್ರಾಧಿಕಾರಕ್ಕೆ ಹಾಜರ್‌ಪಡಿಸಿರುತ್ತಾರೆ. ಅದರಂತೆ ಸದರಿ ವಾಹನ ಮತ್ತು ಶ್ರೀಗಂಧವನ್ನು ವಲಯ ಅರಣ್ಯಾಧಿಕಾರಿ, ಅರಣ್ಯ ಸಂಚಾರಿ 
ದಳ, ಶಿವಮೊಗ್ಗ ರವರ ಸುಪರ್ದಿಗೆ ಸುರಕ್ಷತೆಗಾಗಿ ಮುಂದಿನ ಆದೇಶವಾಗುವವರೆಗೂ ಇಟ್ಟುಕೊಳ್ಳಲು ಆದೇಶಿಸಲಾಗಿತ್ತು. 

ಅನಂತರ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಸನ್‌ 71ಎ ಪ್ರಕಾರ 30 ದಿನಗಳ 
ಕಾಲಾವಕಾಶವನ್ನು ನೀಡಿ, ವಾಹನ ಮಾಲೀಕರು:ವಾರಸುದಾರರು ಯಾರಾದರೂ ಇದ್ದರೆ ವಾಹನಕ್ಕೆ ಸಂಬಂಧಪಟ್ಟ ಮೂಲ 
ದಾಖಲಾತಿಗಳೊಂದಿಗೆ ಹಕ್ಕುಬಾಧ್ಯೆತೆಯನ್ನು ಈ ನ್ಯಾಯಾಲಯದ ಮುಂದೆ ಹಾಜರಾಗಿ ತಮ್ಮ ಮಾಲಿಕತ್ವವನ್ನು ರುಜುವಾತುಪಡಿಸುವುದು 
ತಪ್ಪಿದಲ್ಲಿ ವಾಹನ ಮತ್ತು ಶ್ರೀಗಂಧವನ್ನು 1963ರ ಕರ್ನಾಟಕ ಅರಣ್ಯ ಕಾಯ್ದೆ ಸೆಕ್ಟನ್‌ 71ಎ ಕುರಿತು ಪ್ರಕಟಣೆಯನ್ನು ದಿನಾಂಕ: 
10.10.2001ರ ಛಾಯ್ಸ್‌ ಆಫ್‌ ಶಿವಮೊಗ್ಗ ಕನ್ನಡ ದಿನಪತ್ರಿಕೆಯಲ್ಲಿ ಹಾಗೂ ಜನವರಿ 3 2002ರ ಭಾಗ-3 ಪುಟ ಸಂಖ್ಯೆ: 3026ರ 
ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಚಾರಪಡಿಸಿ ಪ್ರಕಟಿಸಲಾಗಿದೆ. 

ಈ ಮಧ್ಯೆ ಮೊಕದ್ದಮೆಯಲ್ಲಿ ವಶಪಡಿಸಿಕೊಂಡ ವಾಹನದ ಮಾಲೀಕರ ವಿಳಾಸವನ್ನು ಕೋರಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, 
ಚಿಕ್ಕಮಗಳೂರು ರವರಲ್ಲಿ ಪತ್ರವ್ಯವಹರಿಸಿ, ವಾಹನದ ಬಿ ವರದಿಯನ್ನು ಪಡೆದು ಪರಿಶೀಲಿಸಿದಾಗ ವಾಹನದ ಇಂಜಿನ್‌ ನಂ: ಡಿ-197988 
ಛಾಸ್ಸಿ ನಂ: 111-221492 ಆಗಿರುತ್ತದೆಂದು ಹಾಗೂ ಸದರಿ ವಾಹನವು ದಿನಾಂಕ: 10.5.2000 ರಿಂದ ಕೆ. ಕೃಷ್ಣ, ಬಿನ್‌ ಕೂರ್ಗಪ್ಪ, 
ಮ.ನಂ.48(ಎ) ಪ್ರಕಾಶ್‌ ಟ್ರೇಡರ್ಸ್‌, ಮುಖ್ಯರಸ್ತೆ, ಕೊಪ್ಪ ಇವರ ಹೆಸರಿನಲ್ಲಿರುತ್ತದೆ ಎಂಬುದಾಗಿ ತಿಳಿಸಿರುತ್ತಾರೆ. ಅದರಂತೆ, ವಾಹನ 
ಮಾಲೀಕರಾದ ಶ್ರೀ ಕೆ. ಕೃಷ್ಣ ಇವರಿಗೆ ಈ ಪ್ರಾಧಿಕಾರದಿಂದ ದಿನಾಂಕ: 01.02.2003 ಮತ್ತು 23.09.2003 ರಂದು ಎರಡು ಕಾರಣ 
ಕೇಳುವ ನೋಟೀಸ್‌ನ್ನು ರಿಜಿಸ್ಟರ್‌ ಅಂಚೆ ಮುಖಾಂತರ ಕಳುಹಿಸಿದ್ದು, ಅದು ಜಾರಿಯಾಗಿದ್ದು ಸ್ವೀಕೃತಿ ಈ ಕಛೇರಿಯಲ್ಲಿ ಬಂದಿರುತ್ತದೆ. 
ಆದರೆ ಈವರೆವಿಗೂ ವಾಹನ ಮಾಲೀಕರು ಈ ಪ್ರಾಧಿಕಾರಕ್ಕೆ ಯಾವುದೇ ಉತ್ತರವನ್ನು ನೀಡಿರುವುದಿಲ್ಲ. 

ಅಲ್ಲದೇ ಪ್ರಕಟಣೆಯಂತೆ 30 ದಿವಸಗಳೊಳಗಾಗಿ ಯಾವುದೇ ಅಹವಾಲು ಬಾರದಿದ್ದಲ್ಲಿ 1963ರ ಕರ್ನಾಟಕ ಅರಣ್ಯ ಕಾಯ್ದೆ 
ಸೆಕ್ಸನ್‌ 71ಎ ಯಿಂದ ಎಫ್‌ ವರೆಗಿನ ವಿಧಿಯಂತೆ ಮುಂದಿನ ಕ್ರಮ ಜರುಗಿಸಲಾಗುವುದು ಎಂಬುದಾಗಿ ಪ್ರಕಟಣೆಯನ್ನು ನೀಡಲಾಗಿತ್ತು. 
ನಿಗದಿತ ಕಾಲಾವಕಾಶವು ಈಗಾಗಲೇ ಮುಗಿದಿದ್ದು ಈ ಮೊಕದ್ದಮೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕಾಲಾವಕಾಶವನ್ನು ಕೊಟ್ಟಿದ್ದರೂ ಕೂಡ 
ಮೂಲ ವಾರಸುದಾರರು ಮೂಲ ದಾಖಲಾತಿಗಳನ್ನು ಹಾಜರ್‌ಪಡಿಸಿ ತಾವು ತಪ್ಪಿತಸ್ಥರಲ್ಲ ಎಂದು ಸಾಬೀತುಪಡಿಸಲು ವಿಫಲರಾದ ಕಾರಣ 
ಸಂಬಂಧಪಟ್ಟ ದಾಖಲಾತಿಗಳನ್ನು ಹಾಗೂ ಮುದ್ದೆ ಮಾಲುಗಳನ್ನು ಪರಿಶೀಲಿಸಿ, ಶ್ರೀಗಂಧವು ಸರ್ಕಾರದ ಸ್ವತ್ತಾದ ಕಾರಣ ಹಾಗೂ ಸದರಿ 
ವಾಹನದ ಮೂಲ ವಾರಸುದಾರರನ್ನು ಪತ್ತೆ ಹಚ್ಚಲು ಎಲ್ಲಾ ರೀತಿಯಿಂದ ಕ್ರಮ ಕೈಗೊಂಡಾಗ್ಯೂ ಸಾಧ್ಯವಾಗದೇ ಇರುವುದರಿಂದ 
ವಾಹನವನ್ನು ಬಹಳಷ್ಟು ದಿವಸ ವಿಲೇವಾರಿ ಮಾಡದೇ ಬಿಟ್ಟಲ್ಲಿ ವಾತಾವರಣದ ವೈಪರೀತ್ಯಾದಿಂದಾಗಿ ವಾಹನದ ಬಿಡಿಭಾಗಗಳು ತುಕ್ಕು 
ಹಿಡಿದು ಮೌಲ್ಯವನ್ನು ಕಳೆದುಕೊಳ್ಳುವುದರಿಂದ ಹಾಗೂ ಇಲಾಖೆಯಲ್ಲಿ ವಾಹನದ ಸುಸ್ಲಿತಿಯನ್ನು ಕಾಪಾಡಲು ಕಷ್ಟ ಸಾಧ್ಯವಾದ್ದರಿಂದ, 
ವಾಹನ ಮಾಲೀಕರಿಗೆ ಮಾಲಿಕತ್ವವನ್ನು ಸಾಬೀತುಪಡಿಸಲು ಸಾಕಷ್ಟು ಕಾಲಾವಕಾಶವನ್ನು ನೀಡಿದ್ದರೂ ಮುಂದೆ ಬರುವ ಸಾಧ್ಯತೆ ಇಲ್ಲದಿರುವ 
ಪ್ರಯುಕ್ತ, ಅಲ್ಲದೇ ಮಾಲೀಕರು ತನ್ನ ತಿಳುವಳಿಕೆಯಿಂದಲೇ ಈ ಕಾನೂನು ಬಾಹಿರ ಕೃತ್ಯವನ್ನು ಎಸಗಿರಬಹುದಾಗಿ 
ಭಾವಿಸಬಹುದಾಗಿರುತ್ತದೆ. ಅಲ್ಲದೇ ಈ ನ್ಯಾಯಾಲಯಕ್ಕೆ ಒಪ್ಪಿಸಿದ ಪಂಚನಾಮೆಯನ್ನು ಯಾರೂ ಸಹ ಪ್ರಶ್ನಿಸಿಲ್ಲವಾದ್ದರಿಂದ ಇನ್ನು 
ಕಾಲಾವಕಾಶವನ್ನು ನೀಡುವುದು ಅನಾವಶ್ಯಕವೆಂದು ನಿರ್ಣಯಿಸಿ, ಸದರಿ ವಾಹನವನ್ನು ವಿಲೇವಾರಿ ಮಾಡಿ ಸರ್ಕಾರಕ್ಕೆ ಹೆಚ್ಚಿನ ಆದಾಯ 
ತರುವ ದೃಷ್ಟಿಯಿಂದ ಹಾಗೂ ದಿನಾಂಕ: 25.09.2001 ರಂದು ಅಂಬಾಸೀಡರ್‌ ಕಾರು ಎಂಇಸಿ-378 ರಲ್ಲಿ ಅಕ್ರಮವಾಗಿ ಶ್ರೀಗಂಧವನ್ನು 
ಸಾಗಾಣಿಕೆಯಲ್ಲಿ ತೊಡಗಿದ್ದವು ಎಂಬುದಾಗಿ ದಾಖಲೆಯಿಂದ ರುಜುವಾತಾಗಿರುವುದರಿಂದ, ಸದರಿ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳುವುದು ಯೋಗ್ಯವೆಂದು ಕಂಡು ಬಂದಿರುವುದರಿಂದ, ಈ ಆದೇಶ. 


೧೮೭೮ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೩ ಭಾಗ - ೩ 





ಆದೇಶ 

ಮೇಲ್ಕಂಡ ವಿದ್ಯಾಮಾನಗಳ ಅನುಸಾರವಾಗಿ ಶ್ರೀ ಕೆ. ಲೋಕನಾಥಶೆಟ್ಟಿ, ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಶಿವಮೊಗ್ಗ ವೃತ್ತ, ಶಿವಮೊಗ್ಗ ಆದ ನಾನು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಟನ್‌ 71ಎ 
ರಂತೆ ಪ್ರದತ್ತವಾದ ಅಧಿಕಾರದಂತೆ ಈ ಪ್ರಕರಣದಲ್ಲಿ ವಶಪಡಿಸಿಕೊಂಡ ಅಂಬಾಸೀಡರ್‌ ಕಾರು ನೊಂದಣಿ ಸಂಖ್ಯೆ: ಎಂಇಸಿ:378 ಇಂಜಿನ್‌ 
ನಂ: ಡಿ1:97988, ಛಾಸ್ಸಿ ನಂ: ಒ:227231 : 111-2214 ಮತ್ತು 102 ಕೆಜಿ ತೂಕದ ಶ್ರೀಗಂಧವನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡು, ವಾಹನ ಮತ್ತು ಅದರ ಬಿಡಿ ಭಾಗಗಳನ್ನು ಸರ್ಕಾರಕ್ಕೆ ಅನುಕೂಲಕರ ರೀತಿಯಲ್ಲಿ ವಿಲೇವಾರಿ ಮಾಡುವಂತೆ ಆದೇಶಿಸಿದ್ದೇನೆ. 
ಸದರಿ ವಾಹನ ಮತ್ತು ಶ್ರೀಗಂಧ ಎಲ್ಲಾ ಯಣಭಾರಗಳಿಂದ ವಿಮುಕ್ತವಾಗಿರುತ್ತದೆ. 

ಈ ಆದೇಶವು ಈ ದಿನ ಅಂದರೆ ದಿನಾಂಕ: 20.11.2003 ರಿಂದ ಸಂಪೂರ್ಣ ಜಾರಿಗೆ ಬರುತ್ತದೆ. ಆದೇಶ ಹೊರಡಿಸಿದ 
ದಿನಾಂಕದಿಂದ 30 ದಿವಸದೊಳಗೆ ವಾಹನದ ಬಾಧ್ಯೆತೆದಾರರು ಮೇಲ್ಮನವಿ ಸಲ್ಲಿಸಿ ತಡೆಯಾಜ್ಞೆಯನ್ನು ತರದೇ ಇದ್ದರೆ ಇದೇ ಅಂತಿಮ 
ಆದೇಶವಾಗಿ ಊರ್ಜಿತಗೊಳ್ಳುತ್ತದೆ. 

ಈ ಆದೇಶವು ದಿನಾಂಕ: 20.11.2003 ರಂದು ಬೆರಳಚ್ಚು ಮಾಡಿಸಿ ಈ ನ್ಯಾಯಾಲಯದ ಮೊಹರು ಹಾಕಿ ನನ್ನ ಸಹಿಯೊಂದಿಗೆ 
ಹೊರಡಿಸಿದ್ದೇನೆ. 

ಕೆ. ಲೋಕನಾಥಶೆಟ್ಟಿ 
ಪಿ.ಆರ್‌. 1354 ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಅರಣ್ಯ ಸಂಚಾರಿ ದಳ, ಶಿವಮೊಗ್ಗ ವೃತ್ತ, ಶಿವಮೊಗ್ಗ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಛೇರಿ ನ್ಯಾಯಾಲಯ, 
ಅರಣ್ಯ ಸಂಚಾರಿ ದಳ, ಶಿವಮೊಗ್ಗ ವೃತ್ತ, ಶಿವಮೊಗ್ಗ. 
ಸಂಖ್ಯೆ: ಎ1:71ಎ:ಅಮೊ:65:2001-2002, ದಿನಾಂಕ: 20ನೇ ನವೆಂಬರ್‌ 2003 
ಉಪಸ್ಥಿತರು: ಕೆ. ಲೋಕನಾಥಶೆಟ್ಟಿ, 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಅರಣ್ಯ ಸಂಚಾರಿ ದಳ, ಶಿವಮೊಗ್ಗ ವೃತ್ತ, ಶಿವಮೊಗ್ಗ. 
ಪಿರ್ಯಾದಿ: ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಶಿವಮೊಗ್ಗ. 
ಮಾಲೀಕರು: ಇಲ್ಲಾ 
ಪ್ರಸ್ತಾವನೆ: 

ದಿನಾಂಕ: 18.10.2001 ರಂದು ಒಂದು ಫಿಯೆಟ್‌ ಕಾರು ನೋಂದಣಿ ಸಂಖ್ಯೆ: ಕೆಎ:20:ಎಂ:1881 ರಲ್ಲಿ ಒಟ್ಟು 47 ಕೆಜಿ 
ತೂಕದ ಶ್ರೀಗಂಧವನ್ನು ಯಾರೋ ಆಸಾಮಿಗಳು ಯಾವುದೇ ತರಹದ ರಹದಾರಿ ಇಲ್ಲದೇ ಅಕ್ರಮವಾಗಿ ತೀರ್ಥಹಳ್ಳಿ ತಾ: ಹೊರಬೈಲು 
ಗ್ರಾಮವ್ಯಾಪ್ತಿಯ ಸಿ.ಕೆ. ರಸ್ತೆಯ ಒಳಗೆ ಹೋಗುವ ರಸ್ತೆ ತಿರುವಿನಲ್ಲಿ ಸಾಗಿಸುತ್ತಿದ್ದಾಗ, ಶಿವಮೊಗ್ಗ ಅರಣ್ಯ ಸಂಚಾರಿ ದಳದ ಸಹಾಯಕ 
ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಸಿಬ್ಬಂದಿಯವರು ಪತ್ತೆ ಹಚ್ಚಿ ವಾಹನ ಹಾಗೂ ಶ್ರೀಗಂಧವನ್ನು ಸರ್ಕಾರದ ಪರ 
ಅಮಾನತ್ತುಪಡಿಸಿಕೊಂಡು ಪಂಚನಾಮೆ ಕ್ರಮ ಜರುಗಿಸಿ ವಾಹನ ಹಾಗೂ ಶ್ರೀಗಂಧದ ಬಗ್ಗೆ ಅಮೊ ಸಂಖ್ಯೆ:65:01-02ನ್ನು ದಾಖಲು 
ಮಾಡಿಕೊಂಡು ವಾಹನ ಫಿಯೆಟ್‌ ಕಾರು ನೋಂದಣಿ ಸಂಖ್ಯೆ: ಕೆಎ:20:ಎಂ:1881, ಇಂಜಿನ್‌ ನಂ:7342, ಛಾಸ್ಸಿ ಸಂಖ್ಯೆ: 
ಟಿ:103-ಜಿಐ.ಪಿಎ.059660 ಎಂದಿರುತ್ತದೆಂದು ತಿಳಿಸುತ್ತಾ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಆಸಾಮಿಗಳು ಪತ್ತೆಯಾಗಿರುವುದಿಲ್ಲವೆಂದು 
ತಿಳಿಸುತ್ತಾ, ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ ವಾಹನ ಮತ್ತು ಶ್ರೀಗಂಧವನ್ನು 1963ನೇ ಕರ್ನಾಟಕ ಅರಣ್ಯ ಕಾಯ್ದೆ ಸೆಕ್ಷನ್‌ 71ಎ 
ಪ್ರಕಾರ ಮುಂದಿನ ಕ್ರಮ ಕೈಗೊಳ್ಳುವಂತೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಈ ಪ್ರಾಧಿಕಾರಕ್ಕೆ ಹಾಜರ್‌ಪಡಿಸಿರುತ್ತಾರೆ. ಅದರಂತೆ 
ವಾಹನ ಮತ್ತು ಶ್ರೀಗಂಧವನ್ನು ವಲಯ ಅರಣ್ಯಾಧಿಕಾರಿ, ಅರಣ್ಯ ಸಂಚಾರಿ ದಳ, ಶಿವಮೊಗ್ಗರವರ ಸುಪರ್ದಿಗೆ ಸುರಕ್ಷತೆಗಾಗಿ ಮುಂದಿನ 
ಆದೇಶವಾಗುವವರೆವಿಗೂ ಇಟ್ಟುಕೊಳ್ಳಲು ಆದೇಶಿಸಲಾಗಿತ್ತು. 

ಅನಂತರ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಸನ್‌ 71ಎ ಪ್ರಕಾರ 30 ದಿನಗಳ 
ಕಾಲಾವಕಾಶವನ್ನು ನೀಡಿ, ವಾಹನ ಮಾಲೀಕರು:ವಾರಸುದಾರರು ಯಾರಾದರೂ ಇದ್ದರೆ ವಾಹನಕ್ಕೆ ಸಂಬಂಧಪಟ್ಟ ಮೂಲ 
ದಾಖಲಾತಿಗಳೊಂದಿಗೆ ಹಕ್ಕುಬಾಧ್ಯೆತೆಯನ್ನು ಈ ನ್ಯಾಯಾಲಯದ ಮುಂದೆ ಹಾಜರಾಗಿ ತಮ್ಮ ಮಾಲಿಕತ್ವವನ್ನು ರುಜುವಾತುಪಡಿಸುವುದು 
ತಪ್ಪಿದಲ್ಲಿ ವಾಹನ ಮತ್ತು ಶ್ರೀಗಂಧವನ್ನು 1963ರ ಕರ್ನಾಟಕ ಅರಣ್ಯ ಕಾಯ್ದೆ ಸೆಕ್ಟನ್‌ 71ಎ ಕುರಿತು ಮುಂದಿನ ಕ್ರಮ ಕೈಗೊಳ್ಳಲಾಗುವುದು 
ಎಂಬ ಪ್ರಕಟಣೆಯನ್ನು ದಿನಾಂಕ: 7.11.2001ರ ನುಡಿಗಿಡ ಮತ್ತು ಛಾಯ್ಸ್‌ ಆಫ್‌ ಶಿವಮೊಗ್ಗ ಎಂಬ ಕನ್ನಡ ದಿನಪತ್ರಿಕೆಯಲ್ಲಿ ಹಾಗೂ 
ಡಿಸೆಂಬರ್‌ 20, 2001ರ ಭಾಗ-3 ಪುಟ ಸಂಖ್ಯೆ: 2909ರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಚಾರಪಡಿಸಿ ಪ್ರಕಟಿಸಲಾಗಿದೆ. 

ಈ ಮಧ್ಯೆ ಮೊಕದ್ದಮೆಯಲ್ಲಿ ವಶಪಡಿಸಿಕೊಂಡ ವಾಹನದ ಮಾಲೀಕರ ವಿಳಾಸವನ್ನು ಕೋರಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, 
ಮಂಗಳೂರು ರವರಲ್ಲಿ ಪತ್ರವ್ಯವಹರಿಸಿ, ವಾಹನದ ಬಿ ವರದಿಯನ್ನು ಪಡೆದು ಪರಿಶೀಲಿಸಿದಾಗ, ಅದು ಮಾರುತಿ 1000 
ಕಾರಾಗಿರುತ್ತದೆಂದು ತಿಳಿಸಿರುತ್ತಾರೆ. ಆದರೆ, ಈ ಮೊಕದ್ದಮೆಯಲ್ಲಿ ವಶಪಡಿಸಿಕೊಂಡಿದ್ದು ಫಿಯೆಟ್‌ ಕಾರಾಗಿದ್ದು ಅಲ್ಲದೇ ಇಂಜಿನ್‌ ನಂ: 
ಹಾಗೂ ಛಾಸ್ಸಿ ನಂಬರ್‌ಗಳು ಕೂಡ ತಾಳೆಯಾಗಿರುವುದಿಲ್ಲ. ಇದರಿಂದ ಯಾರೋ ದುಷ್ಕರ್ಮಿಗಳು ಕದ್ದು ಖೋಟಾ ನಂಬರನ್ನು ನಮೂದಿಸಿ 
ಉದ್ದೇಶಪೂರ್ವಕವಾಗಿ ಅರಣ್ಯ ಉತ್ಪನ್ನವನ್ನು ಅಕ್ರಮವಾಗಿ ಸಾಗಿಸಲು ತೊಡಗಿಸಿದ್ದಾರೆ ಎಂಬುದು ರುಜುವಾತಾಗುತ್ತದೆ. 


ಭಾಗ - ೩ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೩ ೧೮೭೯ 





ಮುಂದುವರಿದು ಹಾಲಿ ವಾರಸುದಾರರನ್ನು ಪತ್ತೆ ಹಚ್ಚುವ ಬಗ್ಗೆ ಎಷ್ಟೇ ಪ್ರಯತ್ನವನ್ನುಪಟ್ಟರೂ ಕೂಡ ಹಾಲಿ ವಾರಸುದಾರರು 
ಪತ್ತೆಯಾಗದೇ ಇರುವುದರಿಂದ ಅಲ್ಲದೇ ಪ್ರಕಟಣೆಯಂತೆ 30 ದಿನಗಳೊಳಗಾಗಿ ಯಾವುದೇ ಅಹವಾಲು ಬಾರದಿದ್ದಲ್ಲಿ 1963ರ ಕರ್ನಾಟಕ 
ಅರಣ್ಯ ಕಾಯ್ದೆ ಸೆಕ್ಟನ್‌ 71ಎ ಯಿಂದ ಎಫ್‌ ವರೆಗಿನ ವಿಧಿಯಂತೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದಾಗಿ ಪ್ರಕಟಣೆಯನ್ನು ನೀಡಲಾಗಿತ್ತು. 
ನಿಗದಿತ ಕಾಲಾವಕಾಶವು ಈಗಾಗಲೇ ಮುಗಿದಿದ್ದು, ಈ ಮೊಕದ್ದಮೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕಾಲಾವಕಾಶವನ್ನು ಕೊಟ್ಟಿದ್ದರೂ ಕೂಡ 
ಯಾವುದೇ ವ್ಯಕ್ತಿಗಳು ವಾಹನವನ್ನು ಕೋರಿ ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ ಯಾವುದೇ ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲದ ಕಾರಣ, 
ಸಂಬಂಧಪಟ್ಟ ದಾಖಲಾತಿಗಳು ಹಾಗೂ ಮುದ್ದೆಮಾಲುಗಳನ್ನು ಪರಿಶೀಲಿಸಿ ಶ್ರೀಗಂಧವು ಸರ್ಕಾರದ ಸ್ವತ್ತಾದ ಕಾರಣ, ಹಾಗೂ ಸದರಿ 
ವಾಹನದ ಮಾಲೀಕರನ್ನು ಪತ್ತೆಹಚ್ಚಲು ಎಲ್ಲಾ ರೀತಿಯ ಕ್ರಮಕೈಗೊಂಡಾಗ್ಕೂ ಸಾಧ್ಯವಾಗದೇ ಇರುವುದರಿಂದ, ಬಹಳಷ್ಟು ದಿನ ವಾಹನ 
ವಿಲೇವಾರಿ ಮಾಡದೇ ಬಿಟ್ಟಲ್ಲಿ, ವಾತಾವರಣದ ವೈಪರೀತ್ಯಾದಿಂದಾಗಿ ವಾಹನದ ಬಿಡಿಭಾಗಗಳು ತುಕ್ಕು ಹಿಡಿದು ಮೌಲ್ಯವನ್ನು 
ಕಳೆದುಕೊಳ್ಳುವುದರಿಂದ, ಹಾಗೂ ಇಲಾಖೆಯಲ್ಲಿ ವಾಹನದ ಸುಸ್ಥಿತಿಯನ್ನು ಕಾಪಾಡಲು ಕಷ್ಟ ಸಾಧ್ಯವಾದ್ದರಿಂದ, ವಾಹನ ಮಾಲೀಕರಿಗೆ 
ಮಾಲಿಕತ್ವವನ್ನು ಸಾಬೀತುಪಡಿಸಲು ಸಾಕಷ್ಟು ಕಾಲಾವಕಾಶವನ್ನು ನೀಡಿದ್ದರೂ ಈವರೆವಿಗೆ ಬಾರದೇ ಇದ್ದು, ಮುಂದೆ ಬರುವ ಸಾಧ್ಯತೆ 
ಇಲ್ಲದಿರುವ ಕಾರಣ ಅಲ್ಲದೆ ದಿನಾಂಕ: 18.10.2001 ರಂದು ವಾಹನದಲ್ಲಿ ಅಕ್ರಮವಾಗಿ ಶ್ರೀಗಂಧವನ್ನು ಸಾಗಾಣಿಕೆಮಾಡುತ್ತಿದ್ದಾಗ 
ಪಿರ್ಯಾದಿದಾರರು ಪತ್ತೆ ಹಚ್ಚಿ ಸ್ಥಳ ಮಹಜರ್‌ನೊಂದಿಗೆ ಅಕ್ರಮ ಶ್ರೀಗಂಧವನ್ನು ವಶಪಡಿಸಿಕೊಂಡು, ಮೊಕದ್ದಮೆಯನ್ನು ದಾಖಲು 
ಮಾಡಿರುತ್ತಾರೆ. ಸದರಿ ದಾಖಲೆಗಳನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. ಈ ನ್ಯಾಯಾಲಯಕ್ಕೆ ಒಪ್ಪಿಸಿದ ಪಂಚನಾಮೆಯನ್ನು ಯಾರು ಸಹ 
ಪ್ರಶ್ನಿಸಿಲ್ಲವಾದ್ದರಿಂದ ಇನ್ನು ಕಾಲಾವಕಾಶ ನೀಡುವುದು ಅನಾವಶ್ಯಕವೆಂದು ನಿರ್ಣಯಿಸಿ, ಸದರಿ ವಾಹನವನ್ನು ವಿಲೇವಾರಿ ಮಾಡಿ ಸರ್ಕಾರಕ್ಕೆ 
ಹೆಚ್ಚಿನ ಆದಾಯ ತರುವ ದೃಷ್ಟಿಯಿಂದ ಹಾಗೂ ದಿನಾಂಕ: 18.10.2001 ರಂದು ಫಿಯೆಟ್‌ ಕಾರು ನೋಂದಣಿ ಸಂಖ್ಯೆ: ಕೆಎ:20:ಎಂ:1881 
ರಲ್ಲಿ ಅಕ್ರಮವಾಗಿ ಶ್ರೀಗಂಧವನ್ನು ಕಾನೂನು ಬಾಹಿರವಾಗಿ ಸಾಗಾಣಿಕೆ ಮಾಡುತ್ತಿರುವುದು ಸಂಬಂಧಪಟ್ಟ ದಾಖಲೆಯಿಂದ 
ದೃಢಪಟ್ಟಿರುವುದರಿಂದ ಸದರಿ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಯೋಗ್ಯವೆಂದು ಕಂಡು ಬಂದಿರುವುದರಿಂದ ಈ 
ಆದೇಶ. 

ಆದೇಶ 

ಮೇಲ್ಕಂಡ ವಿದ್ಯಾಮಾನಗಳ ಅನುಸಾರವಾಗಿ ಶ್ರೀ ಕೆ. ಲೋಕನಾಥಶೆಟ್ಟಿ, ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಶಿವಮೊಗ್ಗ ವೃತ್ತ, ಶಿವಮೊಗ್ಗ ಆದ ನಾನು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಸನ್‌ 71ಎ 
ರಂತೆ ಪ್ರದತ್ತವಾದ ಅಧಿಕಾರದಂತೆ ಈ ಪ್ರಕರಣದಲ್ಲಿ ವಶಪಡಿಸಿಕೊಂಡ ಫಿಯೆಟ್‌ ಕಾರು ನೊಂದಣಿ ಸಂಖ್ಯೆ: ಕೆಎ:20:ಎಂ:1881, 
ಇಂಜಿನ್‌ ನಂ:7342, ಛಾಸ್ಸಿ ಸಂಖ್ಯೆ: ಟಿ:103-ಜಿಐ.ಪಿಎ.059660 ಮತ್ತು 47 ಕೆಜಿ ತೂಕದ ಶ್ರೀಗಂಧವನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡು, ವಾಹನ ಮತ್ತು ಅದರ ಬಿಡಿ ಭಾಗಗಳನ್ನು ಸರ್ಕಾರಕ್ಕೆ ಅನುಕೂಲಕರ ರೀತಿಯಲ್ಲಿ ವಿಲೇವಾರಿ ಮಾಡಲು ಆದೇಶಿಸಿದ್ದೇನೆ. 

ಈ ಆದೇಶವು ಈ ದಿನ ಅಂದರೆ ದಿನಾಂಕ: 20.11.2003 ರಿಂದ ಸಂಪೂರ್ಣ ಜಾರಿಗೆ ಬರುತ್ತದೆ. ಆದೇಶ ಹೊರಡಿಸಿದ 
ದಿನಾಂಕದಿಂದ 30 ದಿವಸದೊಳಗೆ ವಾಹನದ ಬಾಧ್ಯೆತೆದಾರರು ಮೇಲನ್ಮವಿ ಸಲ್ಲಿಸಿ ತಡೆಯಾಜ್ಞೆಯನ್ನು ತರದೇ ಇದ್ದರೆ ಇದೇ ಅಂತಿಮ 
ಆದೇಶವಾಗಿ ಊರ್ಜಿತಗೊಳ್ಳುತ್ತದೆ. 

ಈ ಆದೇಶವು ದಿನಾಂಕ: 20.11.2003 ರಂದು ಬೆರಳಚ್ಚು ಮಾಡಿಸಿ ಈ ನ್ಯಾಯಾಲಯದ ಮೊಹರು ಹಾಕಿ ನನ್ನ ಸಹಿಯೊಂದಿಗೆ 
ಹೊರಡಿಸಿದ್ದೇನೆ. 

ಕೆ. ಲೋಕನಾಥಶೆಟ್ಟಿ 

ಪಿ.ಆರ್‌. 1355 ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಅರಣ್ಯ ಸಂಚಾರಿ ದಳ, ಶಿವಮೊಗ್ಗ ವೃತ್ತ, ಶಿವಮೊಗ್ಗ. 
KARNATAKA POWER TRANSMISSION CORPORATION LIMITED 
Office of the Superintending Engineer, El., 
Transmission (Works), No.1551, C&D Block, Shivaram Marga, Kuvempu Nagar, Mysore-23. 
No: SEE/T(W)MYS/EEE/AEE-2/2146-49, Dated: 21st November 2003 
DRAFT NOTIFICATION 

Karnataka Power Transmission Corporation Limited has formulated a scheme under section 28 
and clause (ಅ) of section 18 of the Electricity Supply Act 1948 and the scheme is herewith published in 
pursuance of section 29(2) of the said Act. This notification is issued for information of the license holders 
and any other concerned persons, Particulars of the scheme are as hereunder: 

Name of the work: Construction of 220 KV LILO line tapping from the existing 220 KV 
Shimoga-Mysore DC line near Bendenahalli limits to the proposed 220/66 
KV RS at the newly approved location at Yachanahalli, C.R. Patna Ta,., 
Hassan District. 

Salient features: For improving the voltage conditions and to meet future growth in and 
around C.R. Patna. 

Areas passing through: Bendenhalli, Sasalapura Koppalu, Yataganahalli. 

Approximate cost: Rs.140 lakhs. 


೧೮೮೦ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೩ ಭಾಗ - ೩ 





2. The proposed construction of 66 KV evacuation lines from the proposed 220/66 KV RS at 
yachanahalli, C.R. Patna Tq., are as follows: 

() 66 KV DC line to link the existing 66 KV C.R. Patna-KikKkeri line including conversion of 
existing 66 KV SC line to DC towers upto existing 66/11 KV Kikkeri SS and extending the SC 
line on DC towers up to the existing 66/11 KV K.R.Pet SS, at an approximate cost of Rs.180 
lakhs, additional length of line passing through Yachanahalli and KikKkeri limits. 

(0 66 KV DC line to link the existing 66 KV Hirisave-Shravanabelagola line near 
Shravanabelagola 66/11 KV SS, at an approximate cost of Rs.185 lakhs, passing through 
Yachanahalli Mallenahalli Adagur, Doddatarahalli Hirebelati Kantharajapura, Baralu, 
B.Chorenahalli, Amanikere limits. 

(1) 66 KV DC line including conversion of existing 66 KV SC line to DC line upto the existing 
66/11 KV C.R.Patna SS, at an approx. cost of Rs.50 lakhs the additional length of line 
passing through Yachanahalli and C.R. Patna limits. 

(iv) 66 KV SC line on DC towers for linking the existing 66 KV H.N. Pura - C.R. Patna line near 
H.N. Pura, at an approx. cost of Rs.60 lakhs; passing through Sasalapura, Bendenhalli, C.R. 
Patna Limits. 

KPTCL shall have and exercise all powers which the telegraph authorities possess under part-lll 
of the Indian Telegraph Act 1985 (13 of 1985) for implementation of the above said scheme. Any 
Objections regarding the above scheme shall be sent to the Superintending Engineer, El., Transmission 
(Works), KPTCL, Mysore-23 within two months from the date of publication of this notification for KPTCL's 
pursuance. 

Superintending Engineer, El., 
PD-127 Transmission (Works), Mysore. 
ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ 
ಕಾರ್ಯನಿರ್ವಾಹಕ ಇಂಜಿನಿಯರ್‌ರವರ ಕಾರ್ಯಾಲಯ (ವಿ), ಬೃಹತ್‌ ಕಾಮಗಾರಿ ವಿಭಾಗ, ಕವಿಪ್ರನಿನಿ, ಬೆಳಗಾವಿ. 
ಪ್ರಕಟಣೆ ಕ್ರಮ ಸಂಖ್ಯೆ: 606:ಬೃಕಾವಿ:ಕಾನಿಇಂ:ಬೆಳಗಾವಿ:ಕ-153:2989-91 ದಿನಾಂಕ: 15ನೇ ನವೆಂಬರ್‌ 2003 
ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತವು 1948ರ ಭಾರತೀಯ ವಿದ್ಯುಚ್ಛಕ್ತಿ ಸರಬರಾಜು ಅಧಿನಿಯಮದ ಪ್ರಕರಣ 
28ರ ಅನ್ವಯ ಈ ಕೆಳಗೆ ತಿಳಿಸಿರುವ ಯೋಜನೆಗಳನ್ನು ರೂಪಿಸಿದೆ ಹಾಗೂ ಸದರೀ ಯೋಜನೆಗಳನ್ನು ಲೈಸನ್ಸ್‌ದಾರರು ಮತ್ತು ಆಸಕ್ತರಾದ 
ಯಾವುದೇ ಇತರೆ ವ್ಯಕ್ತಿಗಳ ತಿಳುವಳಿಕೆಗಾಗಿ ಸದರಿ ಅಧಿನಿಯಮದ ಪ್ರಕರಣ 29ರ (ಎ) ಅನ್ಹಯ ಈ ಮೂಲಕ ಪ್ರಕಟಿಸಲಾಗಿದೆ. 
ಯೋಜನೆಯ ಹೆಸರು : ಬೆಳಗಾಂ ಜಿಲ್ಲೆಯ ರಾಯಭಾಗ ತಾಲ್ಲೂಕಿನಲ್ಲಿ 
1) ಚಿಕ್ಕೋಡಿಯಿಂದ ಕುಡಚಿಯವರೆಗೆ 220 ಕೆವಿ ಡಿ.ಸಿ. ಟ್ರಾನ್ಸ್‌ಮಿಶನ್‌ ಲೈನ್‌ ನಿರ್ಮಿಸುವುದು. 
2) ಕುಡಚಿಯಿಂದ ಮಹಾಲಿಂಗಪುರವರೆಗೆ 220 ಕೆವಿ ಡಿ.ಸಿ. ಟ್ರಾನ್ಸ್‌ಮಿಶನ್‌ ಲೈನ್‌ ನಿರ್ಮಿಸುವುದು. 


ಪ್ರಮುಖ ಲಕ್ಷಣಗಳು : ಸದರಿ ಪ್ರದೇಶದಲ್ಲಿ ಕಡಿಮೆ ವೋಲ್ಟೆಜ್‌ ಸುಧಾರಿಸುವುದು ಸುತ್ತಲಿನ ಹಳ್ಳಿಗಾಡಿನ ಪ್ರದೇಶಗಳಲ್ಲಿ 
ಉತ್ತಮ ಗುಣಮಟ್ಟದ ವಿದ್ಯುತ್‌ ಪೂರೈಸುವುದು ಮತ್ತು ಭವಿಷ್ಯದ ಲೋಡ್‌ ಬೆಳವಣಿಗೆಯನ್ನು 
ಭರಿಸುವುದು. 

ಹಾದುಹೋಗುವ ಪ್ರದೇಶ : 2) ಕುಡಚಿಯಿಂದ ಮಹಾಲಿಂಗಪುರ 
ಕುಡಚಿ, ಸರಹದ್ದು, ಸುತ್ತಟ್ಟಿ, ನಿಲಜಿ, ಅಲಕನೂರ, ಹಾರುಗೇರಿ, ತೇರದಾಳ, ಯರಗಟ್ಟಿ, 


ಹಂದಿಗುಂದ, ಚಿಮ್ಮಡ, ಮಹಾಲಿಂಗಪುರ. 
1) ಚಿಕ್ಕೋಡಿಯಿಂದ ಕುಡಚಿ 
ಚಿಕ್ಕೋಡಿ ಸರಹದ್ದು, ಬಸನಾಳಗದ್ದೆ ಕೆರೂರ, ಕಾಡಾಪೂರ, ನಂದಿಕುರಲಿ, ದಿಗ್ಗೆವಾಡಿ, ಜಲಪುರ, 
ಬಿರಡಿ, ಚಿಂಚಲಿ, ಕುಡಚಿ. 
ಅಂದಾಜು ವೆಚ್ಚ : 1) 220 ಕೆವಿ ಡಿಸಿ. ಟ್ರಾನ್ಸ್‌ಮಿಶನ್‌ ಮಾರ್ಗ ಚಿಕ್ಕೋಡಿಯಿಂದ ಕುಡಚಿಗೆ ರೂ.758.60 ಲಕ್ಷ 
2) 220 ಕೆವಿ ಡಿಸಿ ಟ್ರಾನ್ಸ್‌ ಮಿಶನ್‌ ಮಹಾಲಿಂಗಪುರದಿಂದ ಕುಡಚಿಗೆ ರೂ.750.24 ಲಕ್ಷ 
ನಿಗಮವು ಮೇಲೆ ತಿಳಿಸಿದ ಯೋಜನೆಗಳನ್ನು ಕಾರ್ಯಗತಗೊಳಿಸಲು 1885ರ ಭಾರತೀಯ ಟೆಲಿಗ್ರಾಫ್‌ ಕಾಯ್ದೆ 1885 (13)ನ 
ಭಾಗ-॥। ಅನ್ವಯ ಟೆಲಿಗ್ರಾಫ್‌ ಪ್ರಾಧಿಕಾರಿಗಳು ಹೊಂದಿರುವ ಎಲ್ಲಾ ಅಧಿಕಾರಿಗಳನ್ನು ಹೊಂದಿರುತ್ತವೆ ಹಾಗೂ ಚಲಾಯಿಸುತ್ತದೆ. ಮೇಲಿನ 
ಯೋಜನೆಗಳಿಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಆಕ್ಷೇಪಣೆಗಳನ್ನು ನಿಗಮದ ಪರಿಗಣನೆಗಾಗಿ ಈ ಪ್ರಕಟಣೆ ಪ್ರಕಟವಾದ ದಿನಾಂಕದಿಂದ 
31.12.2003 ರೊಳಗೆ ಕಾರ್ಯನಿರ್ವಾಹಕ ಇಂಜಿನೀಯರು (ವಿ) ಬೃಹತ್‌ ಕಾಮಗಾರಿ ವಿಭಾಗ ಕವಿಪ್ರನಿನಿ ಬೆಳಗಾವಿ ಇವರಿಗೆ 
ಕಳುಹಿಸುವುದು. 
ಕಾರ್ಯನಿರ್ವಾಹಕ ಇಂಜಿನಿಯರು (ವಿ) 
ಪಿ.ಡಿ. 128 ಬೃಹತ್‌ ಕಾಮಗಾರಿ ವಿಭಾಗ, ಕವಿಪುನಿನಿ, ಬೆಳಗಾವಿ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೩ ೧೮೮೧ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಅಧಿಸೂಚನೆ ನಂ: ಎಂಎಜಿ(1) ಸಿಆರ್‌.41:2003-2004, ದಿನಾಂಕ: 28ನೇ ನವೆಂಬರ್‌ 2003 
1962ರ ಕರ್ನಾಟಕ ನಿಕ್ಷೇಪ ನಿಧಿ ಕಾಯ್ದೆಯ ನಿಬಂಧನೆ 4(ಬಿ) ಅನ್ವಯ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶಿವಮೊಗ್ಗ 
ಜಿಲ್ಲಾಧಿಕಾರಿ, ತುಷಾರ್‌ ಗಿರಿನಾಥ್‌ ಆದ ನಾನು ಹಿತಾಸಕ್ತಿವುಳ್ಳ ವ್ಯಕ್ತಿಗಳಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ಶಿವಮೊಗ್ಗ 
ತಾಲ್ಲೂಕು ಅನುಪಿನಕಟ್ಟೆ ಗ್ರಾಮದ ಸ.ನಂ.127ರ ಸರ್ಕಾರಿ ಜಮೀನಿನಲ್ಲಿ ನಿಧಿ ನಿಕ್ಷೇಪ ದೊರೆತಿದ್ದು ಅವು ಈ ಕೆಳಗೆ ವಿವರಣೆ ನೀಡಿದಂತೆ 
ಇರುತ್ತದೆ. ಈ ಸಂಬಂಧವಾಗಿ ಹಿತಾಸಕ್ತಿವುಳ್ಳವರು ಸಿಕ್ಕಿರುವ ನಿಧಿ ನಿಕ್ಷೇಪದ ಮೇಲೆ ತಮ್ಮ ಹಕ್ಕನ್ನು ಸ್ಥಾಪಿಸುವುದಿದ್ದಲ್ಲಿ. ಖುದ್ದಾಗಿಯಾಗಲೀ 
ಅಥವಾ ತಮ್ಮ ಪ್ರತಿನಿಧಿಯ ಮೂಲಕವಾಗಲೀ ಹಾಜರಾಗಿ ತಮ್ಮ ಹಕ್ಕನ್ನು ಪ್ರತಿಪಾದಿಸತಕ್ಕದ್ದು. 



































ಕ್ರ.ಸಂ. ನಿಧಿಯ ಸ್ವರೂಪ ಪ್ರಮಾಣ ತೂಕ ಅಂದಾಜು ಬೆಲೆ 
01 ಬೆಳ್ಳಿಯ ಗಟ್ಟಿ 01 220 ಗ್ರಾಂ 1120-00 
02 | ಬಂಗಾರದ ತಾಳಿ 01 0.2 ಗ್ರಾಂ 150 ಮಿಲಿ 860-00 
03 | ಬೆಳ್ಳಿ ಹಲ್ಲುಕಡ್ಡಿ 01 
ಬೆಳ್ಳಿ ಚೈನುಚೂರು 01 0.7 ಗ್ರಾಂ 33-00 
ಬೆಳ್ಳಿ ಛತ್ರಿಚೂರು 01 
ಒಟ್ಟು ರೂ. 2013-00 
ತುಷಾರ್‌ ಗಿರಿನಾಥ್‌ 


ಜಿಲ್ಲಾಧಿಕಾರಿ, ಶಿವಮೊಗ್ಗ ಜಿಲ್ಲೆ. 
OFFICE OF THE DEPUTY COMMISSIONER, SHIMOGA DISTRICT, SHIMOGA 
NOTIFICATION No.MAG(1)CR.41/2003-04, Dated: 28th November 2003 
In exercise of powers conferred on me under the provision of sub section (b) of Section 4 of 
Karnataka Treasure Trove Act 1962. |, Tushar GiriNath, Deputy Commissioner, Shimoga District, do 
hereby notify for the information of those interested, that a treasure trove has been found in the 
Government land bearing Sy.No.127 of Anupina Katte, Shimoga Taluk. The particulars are furnished 
below: and persons claiming the treasure or any part thereof should appear personally or by authorised 
agent before the undersigned to put forth their claims, if any. 

















Sl.No. Nature of Treasure Quantity Weighment Approximate value 
Rs. Ps. 
1. Belliya Gatte 01 220 Grams 1120-00 
2. Bangarada Taali 01 0.2 Grams 150 mili 860-00 
3. Belli Hallu Kaddi 01 
Belli Chainu Churu 01 0.7 Grams 33-00 
Belli Chatri Churu 01 
Total Rs. 2013-00 




















Note: The description of the treasure is mentioned in kannada 
TUSHAR GIRINATH 
P.R.1356 Deputy Commissioner, Shimoga District. 
DIRECTORATE OF INDIAN SYSTEMS OF MEDICINE AND HOMOEOPATHY, BANGALORE 
NOTIFICATION No.ISM/38/DEV(1)/2003-2004, Dated: 23rd August 2003 
Applications are invited from the eligible candidates for admission to P.G. course in Dravyaguna, 
Shalyatantra and Shalakyatantra at GAMC., Bangalore Kayachikitsa at GAMC., Mysore and Rasashastra 
at GTAMC., Bellary for the Academic Year 2003-04 in the prescribed form which are available in all the 
Government Ayurvedic Colleges and Divisional Offices of ISM & H, at Gulbarga and Belgaum. 
The eligibility criteria is as follows:- 
1. No person shall be eligible for admission unless 
(i) He/she possess a degree in Ayurveda awarded by the Universities in Karnataka or 
equivalent degree declared as such by the Government of Karnataka/Rajiv Gandhi 
University of Health Sciences, Bangalore. 
(1) He/She has obtained not less than 50% of the marks in the final year examination in 
Ayurvedic degree course and also in the subject in which Post Graduate study is sought 
in the case of Scheduled Caste/Scheduled tribe and In-Service candidates and 55% in 
case of others. 
(11) He/She has completed the prescribed period of Internship as on the last date fixed for 
receipt of application. 





೧೮೮೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೩ ಭಾಗ - ೩ 





(iv) He/She should not have attained the age of 45 years as on the last date fixed for receipt 
of application. In the case of person belonging to SC/ST such age limit shall be 48 years. 

2. Only a candidate who is a citizen of India and who has studied in any of the Educational 
Institution in Karnataka for a minimum period of 5 years at any time prior to the joining the degree course 
in any of the Ayurvedic College in Karnataka shall be eligible to apply. 

3. Candidates of other states need not apply as no seats are reserved for them. 

4. Only those who have passed all the examinations at degree level in first attempt shall be 
eligible for admission. 

5. Forin-Service Candidates: 

(1) He/She should have put in not less than 5 years of service 

(1) He/She has satisfactorily completed the period of Probation. 

(1) Candidates who are already holding Post Graduate Diploma Or Degree in any specialty 
are not eligible. 

Application forms may be obtained from: 

1) The Principal, Government Ayurvedic Medical College, Bangalore (Ph No:2872848), 

2) The Principal, Government Ayurvedic Medical College, Mysore (Ph No:2443701), 

3) The Principal, Government Taranatha Ayurvedic Medical College, Bellary (Ph No:260273), 

4) Divisional Deputy Directors, ISM & H, Gulbarga (Ph No:2424314) 

and Belgaum (Ph No:2422346). 

by paying D.D. for Rs.100/- in case of SC/ST/Cat-l and Rs.200 for others, drawn in favour of 
Director, Indian Systems of Medicine and Homoeopathy, Dhanwanthari Road, Bangalore-560 009. 

Separate application form for each specialty should be submitted. 

Selection of Candidates will be made as per the existing Admission Rules/Rules issued by the 
Govt./University/CCIM from time to time. 

The application form duly filled in should be sent to the "Member Secretary" Selection Committee 
for PG courses, Directorate of Indian Systems of Medicine & Homoeopathy, Dhanwanthari Road, 
Bangalore-9 along with all the relevant copies of certificates in an envelop duly superscribed as 
"Application for admission to the Post Graduate Course in......................-.-. specialisation" 

The last date and time for receipt of duly filled in application is 5.00 p.m. on or before 22nd 
September 2003. 

Probable date of publishing of Rank List: 26-09-2003 

Probable date of counciling for selection: 01-10-2003 

Member Secretary, 
Selection Committee for PG Course. 
ಭಾರತೀಯ ವೈದ್ಯಪದ್ಧತಿಗಳು ಮತ್ತು ಹೋಮಿಯೋಪತಿ ನಿರ್ದೇಶನಾಲಯ, ಬೆಂಗಳೂರು 
ಅಧಿಸೂಚನೆ ಸಂಖ್ಯೆ: ಭಾವೈಪ:38:ಅಭಿವೃದ್ಧಿ(1):2003-2004, ದಿನಾಂಕ: 25ನೇ ಆಗಸ್ಟ್‌ 2003 

ಬೆಂಗಳೂರಿನ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ “ದ್ರವ್ಯಗುಣ”', “ಶಲ್ಯತಂತ್ರ' ಮತ್ತು “ಶಾಲಾಕ್ಕ್ಯ 
ತಂತ್ರ”, ಮೈಸೂರಿನ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ “ಕಾಯಚಿಕಿತ್ಲಾ” ಮತ್ತು ಬಳ್ಳಾರಿಯ ಸರ್ಕಾರಿ 
ತಾರಾನಾಥ ಆಯುರ್ವೆದ ಕಾಲೇಜಿನಲ್ಲಿ “ರಸಶಾಸ್ತ್ರ'” ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಕೋರ್ಸಿಗೆ 2003-2004ನೇ ಶೈಕ್ಷಣಿಕ ವರ್ಷಕ್ಕೆ 
ಅರ್ಹ ಅಭ್ಯರ್ಥಿಗಳಿಂದ ನಿಗದಿತ ನಮೂನೆಯಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಪ್ರವೇಶಕ್ಕೆ ಅರ್ಹತೆಗಳು ಕೆಳಕಂಡಂತಿವೆ:- 

1. ಅ) ಕರ್ನಾಟಕ ಸರ್ಕಾರ: ರಾಜೀವ್‌ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ, ಬೆಂಗಳೂರು ಇವರಿಂದ 
ಘೋಷಿಸಿರುವ ಕರ್ನಾಟಕದ ವಿಶ್ವವಿದ್ಯಾನಿಲಯದಿಂದ ಆಯುರ್ವೇದ ವೈದ್ಯಶಾಸ್ತ್ರದಲ್ಲಿ ಪದವಿಯನ್ನು ಅಥವಾ 
ತತ್ಸಮಾನ ಪದವಿಯನ್ನು ಅವನು : ಅವಳು ಹೊಂದಿರಬೇಕು. 

ಆ) ಆಯುರ್ವೇದದ ಅಂತಿಮ ವರ್ಷದ ಪದವಿ ಪರೀಕ್ಷೆಯಲ್ಲಿ ಹಾಗೂ ಸ್ನಾತಕೋತ್ತರ ಪದವಿ ಕೋರ್ಸಿಗೆ ಅರ್ಜಿ 
ಸಲ್ಲಿಸಿರುವ ವಿಷಯದಲ್ಲಿ ಪರಿಶಿಷ್ಟ ಜಾತಿ : ಪಂಗಡ ಹಾಗೂ ಕರ್ನಾಟಕ ಸರ್ಕಾರಿ ಸೇವೆ ಸಲ್ಲಿಸುತ್ತಿರುವವರಿಗೆ 
ಶೇಕಡಾ 50 ಅಂಕಗಳನ್ನು ಹಾಗೂ ಇತರರು ಶೇಕಡಾ 55 ಅಂಕಗಳನ್ನು ಅವನು : ಅವಳು ಪಡೆದಿರಬೇಕು. 

ಇ) ಅವನು : ಅವಳು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿದ ಅಂತಿಮ ದಿನಾಂಕದೊಳಗೆ ಕಡ್ಡಾಯ ಕಲಿಕೆ ತರಬೇತಿ 
(ಇಂಟರ್ನ್‌ಷಿಪ್‌) ಯನ್ನು ಪೂರೈಸಿರಬೇಕು. 

ಈ) ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿದ ಅಂತಿಮ ದಿನಾಂಕದಲ್ಲಿ ಅವನು:ಅವಳು ವಯಸ್ಸು 45 ಮೀರಿರಬಾರದು, ಹಾಗೂ 
ಪರಿಶಿಷ್ಠ ಜಾತಿ:ಪಂಗಡದ ಅಭ್ಯರ್ಥಿಗಳಿಗೆ ಈ ವಯಸ್ಸು 48 ವರ್ಷ ಮೀರಿರಬಾರದೆಂದು ನಿಗದಿಪಡಿಸಲಾಗಿದೆ. 


ಭಾಗ - ೩ ಕರ್ನಾಟಕ ರಾಜ್ಯಹತ, ಗುರುವಾರ, ಡಿಸೆಂಬರ್‌ ೨೫, ೨೦೦೩ ೧೮೮೩ 





2. ಅಭ್ಯರ್ಥಿಯು ಭಾರತ ದೇಶದ ಪ್ರಜೆಯಾಗಿದ್ದು, ಕರ್ನಾಟಕದ ಯಾವುದಾದರೂ ಆಯುರ್ವೇದ ಕಾಲೇಜಿನಲ್ಲಿ ಪ್ರವೇಶ 
ಪಡೆಯುವ ಮುನ್ನ ಕನಿಷ್ಠ 05 (ಐದು) ವರ್ಷಗಳ ಕಾಲ ಕರ್ನಾಟಕ ರಾಜ್ಯದ ಯಾವುದಾದರೂ ವಿದ್ಯಾ ಸಂಸ್ಥೆಯಲ್ಲಿ ವ್ಯಾಸಂಗ 
ಮಾಡಿರಬೇಕು. 

3. ಹೊರ ರಾಜ್ಯದ ಅಭ್ಯರ್ಥಿಗಳಿಗೆ ಸೀಟು ಕಾದಿರಿಸದೆ ಇರುವುದರಿಂದ ಬೇರೆ ರಾಜ್ಯದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ 
ಹಾಗಿಲ್ಲ. 

4. ಪದವಿಮಟ್ಟದ ಎಲ್ಲಾ ಪರೀಕ್ಷೆಗಳಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಉತ್ತೀರ್ಣರಾಗಿರುತ್ತಾರೋ ಅಂತಹವರು ಮಾತ್ರ ಪ್ರವೇಶಕ್ಕೆ 
ಅರ್ಹತೆ ಹೊಂದುತ್ತಾರೆ. 

5. ರಾಜ್ಯ ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು: 

(1) 5 ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಸರ್ಕಾರದಲ್ಲಿ ಸೇವೆ ಸಲ್ಲಿಸಿರಬೇಕು. 
(2) ತೃಪ್ತಿಕರವಾಗಿ ಖಾಯಂಪೂರ್ವ ಅವಧಿಯನ್ನು ಪೂರೈಸಿರಬೇಕು. 
(3) ಈಗಾಗಲೇ ಸ್ನಾತಕೋತ್ತರ ಪದವಿ : ಡಿಪ್ಲೋಮ ಪಡೆದಿರುವವರು ಅರ್ಜಿ ಸಲ್ಲಿಸಲು ಅನರ್ಹರಾಗಿರುತ್ತಾರೆ. 

ನಿಗದಿತ ಅರ್ಜಿ ನಮೂನೆಯನ್ನು ಪ್ರಾಚಾರ್ಯರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಧನ್ವಂತರಿ ರಸ್ತೆ, 
ಬೆಂಗಳೂರು-560009, ದೂರವಾಣಿ ಸಂಖ್ಯೆ:2872848 : ಪ್ರಾಚಾರ್ಯರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, 
ಮೈಸೂರು, ದೂರವಾಣಿ ಸಂಖ್ಯೆ: 2443701 : ಪ್ರಾಚಾರ್ಯರು, ಸರ್ಕಾರಿ ತಾರಾನಾಥ ಆಯುರ್ವೇದ ಕಾಲೇಜು, ಅನಂತಪುರ ರಸ್ತೆ, 
ಬಳ್ಳಾರಿ, ದೂರವಾಣಿ ಸಂಖ್ಯೆ: 260273 ಇವರಿಂದ, ಉಪನಿರ್ದೇಶಕರು, ಭಾರತೀಯ ವೈದ್ಯಪದ್ಧತಿಗಳು ಮತ್ತು ಹೋಮಿಯೋಪತಿ 
ವಿಭಾಗೀಯ ಕಛೇರಿ, ಗುಲ್ಬರ್ಗಾ, ದೂರವಾಣಿ:2424314 ಮತ್ತು ಬೆಳಗಾಂ, ದೂರವಾಣಿ ಸಂಖ್ಯೆ:2422436 ಇವರಿಂದ ಪರಿಶಿಷ್ಠ ಜಾತಿ 
ಮತ್ತು ಪರಿಶಿಷ್ಠ ಪಂಗಡ, ಪ್ರವರ್ಗ-1 ಅಭ್ಯರ್ಥಿಗಳು 100 ಮತ್ತು ಇತರೇ ವಿದ್ಯಾರ್ಥಿಗಳು 200-00 ರೂ.ಗಳನ್ನು ನಿರ್ದೇಶಕರು, 
ಭಾರತೀಯ ವೈದ್ಯಪದ್ಧತಿಗಳು ಮತ್ತು ಹೋಮಿಯೋಪತಿ ನಿರ್ದೇಶನಾಲಯ, ಬೆಂಗಳೂರು ಇವರ ಹೆಸರಿಗೆ ಡಿ.ಡಿ. ಪಾವತಿ ಮಾಡಿ 
ಪಡೆಯಬಹುದಾಗಿದೆ. 

ಪ್ರತಿ ವಿಷಯಕ್ಕೂ ಪ್ರತ್ಯೇಕ ಅರ್ಜಿ ನಮೂನೆಯನ್ನು ಸಲ್ಲಿಸತಕ್ಕದ್ದು. ಅಭ್ಯರ್ಥಿಗಳ ಆಯ್ಕೆಯನ್ನು ಸರ್ಕಾರ : ವಿಶ್ವವಿದ್ಯಾನಿಲಯ : 
ಸಿ.ಸಿ.ಐ.ಎಂ. ಗಳು ಜಾರಿಗೆ ತಂದಿರುವ ಆಯ್ಕೆ ನಿಯಮಗಳ ರೀತ್ಯಾ ನಡೆಸಲಾಗುವುದು. 

ಭರ್ತಿ ಮಾಡಿದ ಅರ್ಜಿಗಳನ್ನು ಅಗತ್ಯವಾದ ಲಗತ್ತುಗಳೊಂದಿಗೆ ds ವಿಷಯಕ್ಕೆ ಸ್ನಾತಕೋತ್ತರ ಪದವಿಯ 
ಶಿಕ್ಷಣಕ್ಕಾಗಿ ಅರ್ಜಿ” ಎಂದು ನಮೂದಿಸಿರುವ ಲಕೋಟೆಯಲ್ಲಿ “ಸದಸ್ಯ ಕಾರ್ಯದರ್ಶಿ, ಸ್ನಾತಕೋತ್ತರ ಪದವಿ ಪ್ರವೇಶ ಆಯ್ಕೆ ಸಮಿತಿ; 
ಭಾರತೀಯ ವೈದ್ಯಪದ್ಧತಿಗಳು ಮತ್ತು ಹೋಮಿಯೋಪತಿ ನಿರ್ದೇಶನಾಲಯ, ಧನ್ವಂತರಿ ರಸ್ತೆ, ಬೆಂಗಳೂರು-560009” ಇಲ್ಲಿಗೆ 
ಕಳುಹಿಸುವುದು. 

ಭರ್ತಿ ಮಾಡಿದ ಅರ್ಜಿ ಕಳುಹಿಸಲು ನಿಗದಿಪಡಿಸಿರುವ ಅಂತಿಮ ದಿನಾಂಕ: 22.09.2003ರ ಸಂಜೆ 5 ಗಂಟೆ ಆಗಿರುತ್ತದೆ. 

ಮೆರಿಟ್‌ ಪಟ್ಟಿಯನ್ನು ದಿನಾಂಕ: 26.09.2003 ರಂದು ಪ್ರಕಟಿಸಲು ನಿರೀಕ್ಷಿಸಿದೆ. ವಿದ್ಯಾರ್ಥಿಗಳ ಆಯ್ಕೆ ಪ್ರಕ್ರಿಯೆಯನ್ನು ದಿನಾಂಕ: 
01.10.2003 ರಂದು ನಿರೀಕ್ಷಿಸಿದೆ. 

ಸದಸ್ಯ ಕಾರ್ಯದರ್ಶಿ, 
ಪಿ.ಡಿ.129 ಸ್ನಾತಕೋತ್ತರ ಪದವಿ ಪ್ರವೇಶದ ಆಯ್ಕೆ ಸಮಿತಿ. 
ಗೌರವಯುತ 1ನೇ ಎಂ.ಎಂ. ಸಂಚಾರ ನ್ಯಾಯಾಲಯ ಮೆಯೋಹಾಲ್‌ ಬೆಂಗಳೂರು 
ನಿವೇದನೆ 

ಈ ಮೂಲಕ ಘನ ನ್ಯಾಯಾಲಯದಲ್ಲಿ ಮನವಿ ಏನೆಂದರೆ ಏರ್‌ ಪೋರ್ಟ್‌ ಪೊಲೀಸ್‌ ಠಾಣೆಯಲ್ಲಿ ವಾರಸುದಾರರಿಲ್ಲದೆ 
ಅಮಾನತ್ತುಪಡಿಸಿರುವ ಮಾಲುಗಳ ವಾರಸುದಾರರು ಪತ್ತೆ ಹಚ್ಚಲು ಈವರೆವಿಗೂ ನಡೆಸಿದ ಎಲ್ಲಾ ಪ್ರಯತ್ನಗಳಿಂದ ವಾರಸುದಾರರು 
ಪತ್ತೆಯಾಗಿರುವುದಿಲ್ಲ ಆದುದರಿಂದ ವಾರಸುದಾರರ ಪತ್ತೆಗಾಗಿ ಪ್ರಕಟಿಸಲಾಗಿದೆ. ವಾರಸುದಾರರಿಲ್ಲದ ಮಾಲುಗಳ ವಿವರ ಈ ಕೆಳಕಂಡಂತೆ 
ಇರುತ್ತದೆ. 




















ಕ್ರ. | ಸಿ.ಮಿಸ್‌ ನಂ | ಪಿ.ಎಫ್‌. ನಂ. ವಾಹನದ ಮಾದರಿ ಮತ್ತು ಚಾರ್ಸಿ ನಂ. ಮತ್ತು ವಾಹನದ ಬಣ್ಣ 
ಸಂ. ರಿಜಿಸ್ಟ್ರೇಷನ್‌ ನಂ. ಇಂಜಿನ್‌ ನಂ. 
1 2 3 4 5 6 
1 663/93 43/93 ಲೂನಾ ದ ಕೆಂಪು 
30.9.93 ಸಿಎಜಡ್‌-4551 
2 650/01 103/01 ಎಲ್‌.ಎಂ.ಎಲ್‌.ವೇಸ್ಪಾ ಸ್ಕೂಟರ್‌. ಎ323654 ಕಪ್ಪು 
23.11.01 ಎಪಿ-03-ಸಿ-6574 
3 651/01 104/01 ಲೂನಾ ದ ಕೆಂಪು 
23.11.01 ಸಿಎಎಚ್‌-7591 
4 655/01 106/01 ವೇಸ್ಸಾ ಸ್ಕೂಟರ್‌ 75822 ಬೂದಿ ಬಣ್ಣ 
24.11.01 ಎಂಇಟಿ-3734 46212ಎಂ 


























೧೮೮೪ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೩ ಭಾಗ - ೩ 

































































1 ಟ್ಟಿ 3 4 5 6 
5 660/01 108/01 ಟಿ.ವಿ.ಎಸ್‌. ಎ906ಎಫ್‌ 226728 ಮೆರೂನ್‌ 
26.11.01 ಸಿಆರ್‌ಡಬ್ಲ್ಯೂ-6523 
6 399/02 3502 ಕೈನೆಟಿಕ್‌ ಹೋಂಡಾ ಸಿಎಚ್‌-1465-51 ಕಪ್ಪು 
21.6.02 ಕೆಎ-04-ಇ-3281 ಎನ್‌ಐಇಣಇ-145076 
7 400/02 36/02 ಬಜಾಜ್‌ ಸೂಪರ್‌ ದ ಲೈಟ್‌ ಗ್ರೀನ್‌ 
21.06.02 ಎಂವೈಬಿ-9503 ವಿಬಿಎಡಬ್ಲ್ಯೂ-5799 
8 3203 6/02 ಆರ್‌ಎಕ್ಸ್‌-135 ಯಮಹಾ 99ಎಲ್‌-ಐಎಲ್‌-276002 | ಮೆರೂನ್‌ ಬಣ್ಣ 
21.02.03 ಕೆಎ-06-4265 ಐಎಲ್‌5276002 
9 33/03 703 ಹೀರೋಹೋಂಡಾ ಮೋಟಾರ್‌ ದ ದ 
22.02.03 ಸೈಕಲ್‌ ಯುಎಎ-7075 
10 114/98 42/98 ಎಂಇಡಿ-3475 ಹ ದ 
18.05.98 ಆಟೋ ರಿಕ್ಷಾ 
11 172/2000 42/2000 ಎಲ್‌ಎಂಎಲ್‌ ವೇಸ್ಸಾ = - 
01.08.2000 | ಕೆಎ-04-ಎಲ್‌-6888 
12 40/2001 53/01 ಬಜಾಜ್‌ ಚೇತಕ್‌ ಸ್ಕೂಟರ್‌ 1140659 ವ 
11.5.01 ಕೆಎ-03-ಇ-5420 1180951 
13 43/01 20/2001 ಕವಾಸಕಿ ಬಜಾಜ್‌ ಆರ್‌ಟಿಜಡ್‌ 30ಎ೮ಲ್‌ 111747 ಆಕಾಶ ನೀಲಿ 
24.02.01 ಕೆಎ-03-ಜೆ-4158 302110462 
14 43/01 20/01 ಸುಜುಕಿ ಸಮುರಾಯಿ 3506ಎಫ್‌-005633 ಕಪ್ಪು 
24.02.01 ಸಿಎವಿ-1813 3506ಎಂ-012970 
15 558/98 78/98 ಟಾಟಾ ಟ್ರಕ್‌ ನಂ. 359320-ಸಿವಿಓ-708482 ಕೆಂಪು ಗ್ರೇ 
09.12.98 ಎಪಿ-11ಟಿ-6474 ಸಿಒಡಬ್ಲೂ ಏಎನ್‌ಕೆ-3446- 
12257 
S.H. JEGARKAL 
P.R. 1357 Police-lnspector 


Airport Police Station, Bangalore-17. 
FORM NO. 155 
[See Rule 329] 
Members Voluntary Winding up 
Name of the Company: Balanoor Investments & Finance Company Ltd 
Notice of Final Meeting 
Notice is hereby given in pursuance to section 497/*509 that a General Meeting of the members 
of the above named company will be held at Bangalore on the 4th day of January 2004 at 3.00 P.M. for 
the purpose of having an account laid before them showing the manner in which the winding up has been 
conducted and the property of the company disposed of and of hearing any explanation that may be given 
by the liquidator and also of determining by a special resolution of the company /* by a resolution of the 
Committee of Inspection/* by the Creditors, the manner in which the books, accounts and documents of 
the company and of the liquidator shall be disposed of. 
Dated this 3rd day of December 2003 Signature of the Liquidator 
Note: omit what is not appropriate. 
PD-125 
KARNATAKA STATE BAR COUNCIL, OLD K.G.l.D. BLDG., BANGALORE-1 
NOTIFICATION No.9/2003, Dated: 2nd November 2003 
As per Rule 12 of "The Karnataka State Bar Council (Election of Vice Chairman) Rules 1978", it is 
declared that the following Member of the Council has been elected to the Office of the Vice-Chairman: 
Shri Patil Channabasayya Rudrayya (C.R. Patil) 
Advocate 
'೦ಿ1/', No.12, Vikas Nagar, Hubli. 
Phone: Off & Resi 2375666, STD 0836 
M.P. JAKATY 
PD-126 Returning Officer, K.S.B.C., Bangalore-1. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೩ ೧೮೮೫ 





IN THE COURT OF THE AUTHORISED OFFICER AND DEPUTY CONSERVATOR OF FORESTS, 
BIDAR FOREST DIVISION, BIDAR 
NOTIFICATION No: DCF-BDR-FOC-Confication-CR14/03-04, dated: 9th December 2003 

In the Bidar district jurisdiction the staff of Bidar Forest department and Police department while 
on joint patrolling seized the vehicle infavour of Govt. and same has been produced before this authority. 
The said vehicle is involved in illegal transportation of sandal wood, and offence under section 71(A) of 
Karnataka Forest Act 1963 proceedings. 

The vehicle details as follows: 








Sl. | Vehicle particulars Police/Forest Engine No. Chassis No. Remarks 
No. crime No. 
1 MH-01-U-1137 102/2003 S.B. 308-IN-2074437 3092396 - 


























| here by notify that till now nobody has claimed before this authority, the ownership of above said 
vehicle. Hence if any body has any claim or rights about ownership of the above vehicle he may do so 
within 30 days of publication of this notification in Govt. of Karnataka Gazette with relevant documents to 
claim the ownership of vehicle. There after action shall be taken to confiscate the vehicle in accordance 
with section 71(A) of Karnataka Forest Act 1963. 

PRABHASH CHANDRA RAY 
P.R. 1358 Authorized Officer and Deputy Conservator of Forests, 
Bidar Division, Bidar. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಹಳಿಯಾಳ ವಿಭಾಗ, ಹಳಿಯಾಳ ಇವರ ನ್ಯಾಯಾಲಯದಲ್ಲಿ 
ಮುಟ್ಟುಗೋಲು ಆದೇಶ 
ಸಂಖ್ಯೆ: ಎಫ್‌ಓಸಿ/71ಎ/2003-2004, ದಿನಾಂಕ: ... ನವೆಂಬರ್‌ 2003 
ವಿಷಯ: ಅನಧಿಕೃತವಾಗಿ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿದ್ದ ವಾಹನಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವ 
ಕುರಿತು. 

ಅಕ್ರಮವಾಗಿ ಸಿಸಂ ಹಾಗೂ ಸಾಗವಾನಿ ದಿಮ್ಮೆಗಳನ್ನು ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿದ್ದ ವಾಹನಗಳನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳುವ ಕುರಿತು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಕಲಂ 71(ಎ) ದಿಂದ (ಬಿ) ವರೆಗೆ ಅನುಗುಣವಾಗಿ ಈ ನ್ಯಾಯ 
ಪ್ರಾಧಿಕಾರದಿಂದ ಸಂಬಂಧಿಸಿದ ವಾಹನ ಮಾಲೀಕರಿಗೆ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿದ್ದ ವಾಹನದಲ್ಲಿ ಇದ್ದ ಕಟ್ಟಿಗೆಯು ತಮದೆಂದು 
ಸಾಧಿಸಲು ಅಧಿಕೃತ ದಾಖಲೆ ಪಾಸ ವ ಪರ್ಮಿಟ್‌ ಈ ನ್ಯಾಯಾಲಯದ ಮುಂದೆ ಹಾಜರ್‌ಪಡಿಸಲು ನೋಟಿಸು ನೀಡಲಾಗಿತ್ತು. ಅದರಂತೆ 
ಅ ನಂ.1,4,5ನೇದರ ವಾಹನದ ವಾರಸುದಾರರ ವಿಳಾಸ ತಿಳಿಸಲು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಪತ್ರ ಬರೆಯಲಾಗಿತ್ತು. ಈವರೆಗೂ 
ಸಂಬಂಧಿಸಿದ ವಾಹನದ ಮಾಲಿಕತ್ವ ವಿವರ ಸ್ವೀಕೃತವಾಗಿದ್ದು ಇರುವುದಿಲ್ಲ. ಅಲ್ಲದೇ ವಾಹನ ಮಾಲೀಕರಿಂದ ಯಾವುದೇ ಅಹವಾಲುಗಳು 
ಬಂದಿಲ್ಲವಾಗಿರುವುದರಿಂದ ಈ ಕೆಳಕಂಡ ವಾಹನ ತಮ್ಮದೆಂದು ಸಾಬೀತುಪಡಿಸುವಲ್ಲಿ ವಿಫಲವಾದುದರಿಂದ ವಾಹನಗಳು ಹಾಗೂ 
ವಾಹನದ ವಾರಸುದಾರರು ಈ ಕೆಳಕಂಡ ಅರಣ್ಯ ಅಪರಾಧದಲ್ಲಿ ಭಾಗಿಯಾಗಿರುತ್ತಾರೆಂದು ಈ ಪ್ರಾಧಿಕಾರದಿಂದ ಪರಿಗಣಿಸಲಾಗಿದೆ. 
ಅದರಂತೆ ಅ.ನಂ. 3,5,6,7 ನೇದಕ್ಕೆ ಸಂಬಂಧಿಸಿದಂತೆ ವಾಹನ ವಾರಸುದಾರರು ಈ ನ್ಯಾಯಾಲಯದಿಂದ ನೀಡಿದ ನೋಟಿಸಿಗೆ ಉತ್ತರ 
ನೀಡಿದ್ದು ಆದರೆ ಸಂಬಂಧಿಸಿದ ವಾಹನದಲ್ಲಿ ಇದ್ದ ಅರಣ್ಯ ಉತ್ಪತ್ತಿ ಬಗ್ಗೆ ಪಾಸ ವ ಪರ್ಮಿಟ್‌ ಹಾಜರುಪಡಿಸಿಲ್ಲಾ ಅ.ನಂ. 6,7,8 ನೇದರ 
ವಾಹನ ಮಾಲೀಕರ ಮಧ್ಯಂತರ ಅವಧಿಗೆ ಬಿಡುಗಡೆ ಕೋರಿ ಅರ್ಜಿ ಸಲ್ಲಿಸಿದ್ದು ಅರ್ಜಿ ತಿರಸ್ಕೃತವಾಗಿದ್ದು ಇರುತ್ತದೆ. 

ಆದ್ದರಿಂದ ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಕಲಂ 71(ಎ) ಯಿಂದ (ಜಿ) ನೇದವರೆಗೆ ಈ ಕೆಳಕಂಡ ವಾಹನಗಳನ್ನು ಅದರಲ್ಲಿ 
ಜಪ್ತ ಪಡಿಸಿದ ಮಾಲು ಸಮೇತ ಈ ಮೂಲಕ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಈ ವಾಹನಗಳ ಮೇಲೆ ಸರ್ಕಾರವನ್ನು 
ಹೊರತುಪಡಿಸಿ ಯಾವ ವ್ಯಕ್ತಿಗೂ ಯಾವುದೇ ರೀತಿಯ ಹಕ್ಕು ಇರುವುದಿಲ್ಲ ಹಾಗೂ ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು 
ವಾಹನದ ಬಿಡಿ ಭಾಗಗಳನ್ನು ಸರ್ಕಾರಕ್ಕೆ ಹಿತದೃಷ್ಟಿಯಿಂದ ವಿಲೆ ಮಾಡಲು ಆದೇಶಿಸಿದೆ. 

ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡ ವಾಹನಗಳ ವಿವರ: 



































ಅ. | ಎಫ್‌ ಆಯ್‌ ಆರ್‌ ನಂ. ವಾಹನ ವಾಹನದ ಚಾರ್ಸಿ ನಂ. ಹಾಗೂ ವಾಹನದಲ್ಲಿ ವಶಪಡಿಸಿಕೊಂಡ 
ನಂ. ನೋಂದಣಿ ಸಂಖ್ಯೆ ಇಂಜಿನ್‌ ನಂ. ಅರಣ್ಯ ಉತ್ಪತ್ತಿ ವಿವರ 
1 2 3 4 5 
1 | ಪಿ.ಎಸ್‌.ಆಯ್‌, ದಾಂಡೇಲಿ | MMP-1453 ಚಾರ್ಸಿ ನಂ. 214793, 10 ಸಾಗವಾನಿ ತುಂಡು 
ಗುನ್ನೆ ನಂಬರ್‌ 31/02 ಇಂಜಿನ್‌ ನಂ.3, FD-222127 
2 | FIR No. 38/99-2000 KA-25/2259 ಚಾರ್ಸಿ ನಂ.616 RDH 0137 ಸಾಗ ತುಂಡು 8=1.608 
ಇಂಜಿನ್‌ ನಂ.616969062190 
3 | FIRNo.7/01-02 CNE-6283 ಚಾರ್ಸಿ ನಂ.227317 ಸಿಸಂ ತುಂಡು 4-0.127 
ಇಂಜಿನ್‌ ನಂ.239830 





೧೮೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೩ ಭಾಗ - ೩ 


























2 3 4 5 

4 | FIRNo.2/2000-01 KA 31/1455 - ಸಾಗವಾನಿ ನಗ 250.064 
31.10.2001 

5 | FIRNo.13/02-03 KA-22/3485 - ಸಿಸಂ ಗೋಲನಗ 

850.181 Cum 

6 | FIR No.1/2000-01 CRL-1158 ಚಾರ್ಸಿ ನಂ. 11-173373 ಸಿಸಂ ನಗ 950.171 
10.11.2000 D-245358 

7 | FIR No.36/99/2000 GGG-1669 ಚಾರ್ಸಿ ನಂ. 798732 ಸಿಸಂ ನಗ 80=0.303 
17.11.1999 ಇಂಜಿನ್‌ ನಂ.386668 

8 | FIR No.3/01-02 KA 22/M-5272 ಚಾರ್ಸಿ ನಂ. 931597 ಸಾಗ ನಗ 650.293 
1.7.2001 ಇಂಜಿನ್‌ ನಂ. 616969, 127106 

9 | "11/94-95 MEH-4146 ಚಾರ್ಸಿ ನಂ. ALEF 158974 6000 ಬೆತ್ತ 
30.4.1994 ALEF 14886 























ಈ ಆದೇಶವನ್ನು ಹೇಳಿ ಬರೆಯಿಸಿ ತಪ್ಪುಗಳನ್ನು ಸರಿಪಡಿಸಿ ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ 
ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 ದಿನಗಳೊಳಗಾಗಿ ವಾಹನದ ಮಾಲೀಕರು ಮೇಲ್ಲನವಿ ಸಲ್ಲಿಸದೇ ಇದ್ದಲ್ಲಿ ಇದೇ ಅಂತಿಮ 
ಆದೇಶವಾಗಿ ಊರ್ಜಿತಗೊಳ್ಳುತ್ತದೆ. 

ರಾಮಚಂದ್ರ, ಭಾ.ಅ.ಸೇ. 
ಪಿ.ಆರ್‌. 1359 ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಹಳಿಯಾಳ ವಿಭಾಗ, ಹಳಿಯಾಳ. 
ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಕೊಪ್ಪಳರವರಲ್ಲಿ 
ಪ್ರಕರಣ ಸಂಖ್ಯೆ: ಕಾಆಕೊ:ಕಾನಪ:ಮಪ್ರ-131/2003 ದಿನಾಂಕ: 1ನೇ ಡಿಸೆಂಬರ್‌ 2003 


ಪ್ರಕಟಣೆ 
ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 
1) ಶ್ರೀಮತಿ ಸೈದಾಬೀ ಗಂಡ ರಾಜೇಸಾಬ್‌ ವಾಲೇಕಾರ, 1) ದಾವಲಸಾಬ್‌ ತಂದೆ ಇಬ್ರಾಹಿಂ ಸಾಬ್‌ 
ಸಾ: ಮುಧೋಳ, ತಾ: ಯಲಬುರ್ಗಾ. ಬಗವಾನ ಕಾಟನ ಮಾರ್ಕೆಟ್‌ ಹತ್ತಿರ. 
2) ಆಶಾಬೀ ತಂದೆ ರಾಜೇಸಾಬ್‌ ಇಲಕಲ್‌, ಜಿ: ಬಾಗಲಕೋಟೆ. 
3) ಫಾತೀಮಾ ತಂದೆ ರಾಜೇಸಾಬ್‌ 2) ದಿ ಡಿವಿಜನಲ್‌ ಮ್ಯಾನೇಜರ್‌ 
4) ಮೆಹಾಬೂಬ ತಂದೆ ರಾಜೇಸಾಬ್‌ ನ್ಯಾಷನಲ್‌ ಇನ್ಸುರೆನ್ಸ್‌ ಕಂ. ಲಿ., ಗುಲ್ಬರ್ಗಾ. 


5) ಮುರ್ತುಜಾ ತಂದೆ ರಾಜೇಸಾಬ್‌ 
ಸಾರ್ವಜನಿಕ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೆನೆಂದರೆ, ಮೃತ ರಾಜೇಸಾಬ್‌ ಎಂಬುವವರು 
ಪ್ರತಿವಾದಿಯವರಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾಗ ದಿನಾಂಕ: 6.1.2002 ರಂದು ಮೃತ ಹೊಂದಿರುತ್ತಾರೆ. ಎಂದು ಕಾರ್ಮಿಕ ನಷ್ಠ ಪರಿಹಾರ 
ಕಾಯ್ದೆಯಡಿ ಪರಿಹಾರಧನಕ್ಕಾಗಿ ಕೋರಿ ಮೃತ ಹೆಂಡತಿಯಾದ ಶ್ರೀಮತಿ ಸೈದಾಬೀ ಹಾಗೂ ಮಕ್ಕಳು ಎಂಬುವರು ಈ ನ್ಯಾಯಾಲಯಕ್ಕೆ 
ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಆದಕಾರಣ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೆನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಾಗಲೀ ಅಥವಾ ಏನಾದರೂ ನಿಜವಾದ ಮೃತನ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ, 
ಅಂಥಹವರು ಈ ಪ್ರಕಟಣೆ ಈ ನ್ಯಾಯಾಲಯದ ನಾಮ ಫಲಕದಲ್ಲಿ ಪ್ರದರ್ಶಿಸಿದ ಅಥವಾ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 
ದಿನಗಳಲ್ಲಿ ಯಾವುದು ಮೊದಲು ಅದರೊಳಗಾಗಿ ಆಕ್ಷೇಪಣೆ ಅಥವಾ ಅರ್ಜಿ ಸಲ್ಲಿಸಬಹುದಾಗಿದ್ದು ಯಾರಿಂದಲೂ ಬಾರದಿದ್ದಲ್ಲಿ ಸದರಿ 
ಅವಧಿ ಮುಗಿದ ನಂತರ ಮೇಲ್ಕಂಡ ಅರ್ಜಿಯನ್ನೇ ಮುಂದಿನ ವಿಚಾರಣೆಗೆ ತೆಗೆದುಕೊಳ್ಳಲಾಗುವುದು. 
ಜಿಲ್ಲಾ ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, 
ಪಿ.ಆರ್‌. 1361 ಕೊಪ್ಪಳ ಜಿಲ್ಲಾ ಕೊಪ್ಪಳ. 
ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ತುಮಕೂರು ವಿಭಾಗ, ತುಮಕೂರು 
ಇವರ ನ್ಯಾಯಾಲಯ 
ನಂ: ಎ8:71(ಎ) ಕೈಂ.73:03-2004 ದಿನಾಂಕ: 7ನೇ ನವೆಂಬರ್‌ 2003 
ತುಮಕೂರು ಅರಣ್ಯ ವಿಭಾಗ ವ್ಯಾಪ್ತಿಯ (ಮಧುಗಿರಿ ತಾಲ್ಲೂಕು) ಶಿವನಗೆರೆ ರಸ್ತೆಯಲ್ಲಿ ಸಿ.ಎಂ.ಎಂ. 6790 ನೀಲಿ ಬಣ್ಣದ 
ಬಜಾಜ್‌ ಸ್ಕೂಟರ್‌ನಲ್ಲಿ 8 ಕೆ.ಜಿ. ಶ್ರೀಗಂಧವನ್ನು ಅಕ್ರಮವಾಗಿ ಸಾಗಾಣಿಕೆ ಮಾಡುತ್ತಿದ್ದಾಗ ಆರಕ್ಷಕ ಉಪ ನಿರೀಕ್ಷಕರು, ಮಧುಗಿರಿರವರು 


ಭಾಗ - ೩ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೩ ೧೮೮೭ 





ಮಾಲು ಸಮೇತಹಿಡಿದು ಮೊಕದ್ದಮೆ ದಾಖಲಿಸಿ, ಅಮಾನತ್ತುಪಡಿಸಿರುತ್ತಾರೆ. ಹಾಗೂ ಸದರಿ ವಾಹನದಲ್ಲಿನ ಅರಣ್ಯ ಉತ್ಪನ್ನ ಸಮೇತ 
ವಾಹನವನ್ನು ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. ಸದರಿ ವಾಹನದ ಮಾಲೀಕರು ಯಾರೂ ಈವರೆವಿಗೂ ವಾಹನ 
ಮಾಲೀಕತ್ವದ ಬಗ್ಗೆ ಈ ನ್ಯಾಯಾಲಯದಲ್ಲಿ ಸಂಪರ್ಕಿಸಿರುವುದಿಲ್ಲ. ಈ ಕೆಳಕಂಡ ವಾಹನದ ಮಾಲೀಕರು ಅಥವಾ ವಾರಸುದಾರರು 
ಯಾರಾದರೂ ಇದ್ದಲ್ಲಿ ಅಥವಾ ತಕರಾರು, ಸಮಜಾಯಿಷಿ ಏನಾದರೂ ಇದ್ದಲ್ಲಿ ಈ ಪ್ರಕಟಣೆ ಹೊರಡಿಸಿದ 30 ದಿನಗಳ ಒಳಗಾಗಿ 
ಸಂಬಂಧಪಟ್ಟ ದಾಖಲೆಗಳ ಸಮೇತ ಈ ಕೆಳಕಂಡವರನ್ನು ಕಛೇರಿ ವೇಳೆಯಲ್ಲಿ ಸಂಪರ್ಕಿಸುವುದು. ತಪ್ಪಿದಲ್ಲಿ ಈ ವಾಹನದ ಮಾಲೀಕರು: 
ವಾರಸುದಾರರು ಯಾರೂ ಇಲ್ಲವೆಂದು ಹಾಗೂ ಅರಣ್ಯ ಅಪರಾಧದಲ್ಲಿ ಭಾಗಿಯಾಗಿ, ಅನಧಿಕೃತವಾಗಿ ಅರಣ್ಯ ಉತ್ಪನ್ನ ಸಾಗಿಸಲು 
ಉಪಯೋಗಿಸಲಾಗಿದೆಯೆಂದು ಪರಿಗಣಿಸಿ ಏಕಪಕ್ಷಿಯವಾಗಿ ತೀರ್ಮಾನ ತೆಗೆದುಕೊಂಡು ಕರ್ನಾಟಕ ಅರಣ್ಯ ನಿಯಮ 1963 ಸೆಕ್ಷನ್‌ 
71(ಎ) ರೀತ್ಯಾ ವಾಹನವನ್ನು ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. 








ಕ್ರ. ಸ್ಥಳ : ದಿನಾಂಕ ವಶಪಡಿಸಿಕೊಂಡ ಅರಣ್ಯ | ವಶಪಡಿಸಿಕೊಂಡ ವಾಹನ ಪತ್ತೆ ಹಚ್ಚಿದ ಅಪರಾಧ 
ಸಂ ಉತ್ಪನ್ನ ಹಾಗೂ ಪ್ರಮಾಣ | ಸಂಖ್ಯೆ ಹಾಗೂ ಮಾದರಿ ಅಧಿಕಾರಿಗಳು ಸಂಖ್ಯೆ 
1) 16.4.2003 8 ಕೆ.ಜಿ. ಶ್ರೀಗಂಧದ ಚಿಕ್ಕೆ ಸಿ.ಎಂ.ಎಂ.6790 ಆರಕ್ಷಕ ಉಪ 73:03 
ಶಿವನಗೆರೆ ರಸ್ತೆ, ಬಜಾಜ್‌ ಸ್ಕೂಟರ್‌ ನಿರೀಕ್ಷಕರು, ಮಧುಗಿರಿ 
ಮಧುಗಿರಿ ತಾಲ್ಲೂಕು 


























ಪ್ರಾಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, 
ಪಿ.ಆರ್‌. 1362 ತುಮಕೂರು ವಿಭಾಗ, ತುಮಕೂರು. 
ಜಿಲ್ಲಾ ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯದಲ್ಲಿ ಕೊಪ್ಪಳ 
ಪ್ರಕರಣ ಸಂಖ್ಯೆ: ಕಾಆಕೊ:ಕಾನಪ:ಎಫ್‌167:2003, ದಿನಾಂಕ: 10ನೇ ಡಿಸೆಂಬರ್‌ 2003 


ಪ್ರಕಟಣೆ 
ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 
ಶ್ರೀಮತಿ ಮರಿಯಮ್ಮ ಅಲಿಯಾಸ್‌ ಈರಮ್ಮ 1) ಶ್ರೀ ಕಿಟ್ಟಯ್ಯ ಅಲಿಯಾಸ್‌ ಕೃಷ್ಣಮೂರ್ತಿ ತಂದೆ ಪುಲ್ಲಯ್ಯ ಮನ್ನಿ. 
ಗಂಡ ಹನುಮಂತ ಮುಲ್ಲೇರ ಸಾ: ಅರಗಿನಮರದ ಕ್ಯಾಂಪ್‌, ಪೊ: ಬರ್ಮಾ ಕ್ಯಾಂಪ್‌, 
ಸಾ: ಚಿಕ್ಕ ಮಾದಿನಾಳ, ತಾ: ಗಂಗಾವತಿ, ತಾ: ಸಿಂಧನೂರು. 
ಕೊಪ್ಪಳ ಜಿಲ್ಲೆ. 2) ಡಿವಿಜನಲ್‌ ಮ್ಯಾನೇಜರ್‌, 


ಯುನಾಯಿಟೆಡ್‌ ಇಂಡಿಯಾ ಇನ್ಸೂರೆನ್ಸ್‌ ಕಂ. ಲಿ., ರಾಯಚೂರು. 
3) ನರಸಮ್ಮಗಂಡ ಹನುಮಂತ, ಸಾ: ಅರಗಿನಮನಿ ಕ್ಯಾಂಪ್‌, 
ಪೊ: ಬರ್ಮಾ ಕ್ಯಾಂಪ್‌, ತಾ: ಸಿಂಧನೂರು. 
ಸಾರ್ವಜನಿಕ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ಮೃತ ಶ್ರೀ ಹನುಮಂತ ಮುಲ್ಲೇರ 
ಎಂಬುವರು ಪ್ರತಿವಾದಿಯವರಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗ ಕೆಲಸದಿಂದುಂಟಾದ ಅಪಘಾತದಿಂದ ಮೃತ ಹೊಂದಿರುತ್ತಾರೆ ಎಂದು 
ವಿವರಿಸುತ್ತಾ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923 ರಡಿ ಪರಿಹಾರ ಧನಕ್ಕಾಗಿ ಕೋರಿ ಅವಲಂಬಿತ ವಾರಸುದಾರರೆಂದು ಹೇಳಿಕೊಂಡ 
ಮೃತನ ಹೆಂಡತಿ ಯಾದ ಶ್ರೀಮತಿ ಮರಿಯಮ್ಮ ಅಲಿಯಾಸ್‌ ಈರಮ್ಮ ಎಂಬುವವರು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಆದಕಾರಣ ಈ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ಅಥವಾ ತಾವೇನಾದರು ಅಥವಾ ತಾವೂ ಸಹ ಮೃತ ಹೊಂದಿದವರ ನಿಜವಾದ 
ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ, ಅಂಥಹವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ ಸೂಚನಾ 
ಫಲಕದಲ್ಲಿ ಪ್ರದರ್ಶಿಸಿದ ಅಥವಾ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡ ಅಥವಾ ಸ್ಥಳೀಯ ದಿನಪತ್ರಿಕೆಯಲ್ಲಿ ಪ್ರಕಟಗೊಂಡ 30 
ದಿನದೊಳಗಾಗಿ ಆಕ್ಷೇಪಣೆ ಅಥವಾ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಮತ್ತು ಸದ್ರಿ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಬಾರದಿದ್ದಲ್ಲಿ 
ಸದ್ರಿ ಅವಧಿ ಮುಗಿದ ನಂತರ ಮೇಲ್ಕಾಣಿಸಿದ ಅರ್ಜಿದಾರರ ಅರ್ಜಿಯನ್ನೇ ಮುಂದಿನ ವಿಚಾರಣೆಗಾಗಿ ತೆಗೆದುಕೊಳ್ಳಲಾಗುವುದೆಂದು ಈ 
ಪ್ರಕಟಣೆ ಮೂಲಕ ತಿಳಿಯಪಡಿಸಲಾಗಿದೆ. 
ಜಿಲ್ಲಾ ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, 
ಪಿ.ಆರ್‌. 1364 ಕೊಪ್ಪಳ ಜಿಲ್ಲೆ, ಕೊಪ್ಪಳ. 
ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಕೊಪ್ಪಳರವರಲ್ಲಿ 
ಪ್ರಕರಣ ಸಂಖ್ಯೆ: ಕಾಆಕೊ:ಕಾನಪ:ಸಿಆರ್‌:ಮಪ್ರ-66/2003 ದಿನಾಂಕ: 10ನೇ ಡಿಸೆಂಬರ್‌ 2003 


ಪ್ರಕಟಣೆ 
ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 
1) ಶ್ರೀಮತಿ ಸುಶೀಲಮ್ಮ ಗಂಡ ದೊಡ್ಡಸಿದ್ದಪ್ಪ 1) ಶ್ರೀ ಸಿದ್ದಣ್ಣ ತಂದೆ ಗಿರಿಯಪ್ಪ ಹಮಗಿ, 
ಸಾ: ಅಳವಂಡಿ, ತಾ:ಜಿ: ಕೊಪ್ಪಳ. ಸಾ: ಅಳವಂಡಿ ತಾ: ಕೊಪ್ಪಳ. 
2 ಗವಿಸಿದ್ದಮ್ಮ ತಂದೆ ದೊಡ್ಡಸಿದ್ದಪ್ಪ 2) ಈರಣ್ಣ ತಂದೆ ಸಿದ್ದಣ್ಣಾ ಹಮಗಿ, ಸಾ: ಅಳವಂಡಿ ತಾ: ಕೊಪ್ಪಳ. 


ಸಾ: ಅಳವಂಡಿ, ತಾ:ಜಿ: ಕೊಪ್ಪಳ. 3) ಗಿರಿಯಪ್ಪ ತಂದೆ ಸಿದ್ದಣ್ಣಾ ಹಮ್ಮಿ, ಸಾ: ಅಳವಂಡಿ, ತಾ: ಕೊಪ್ಪಳ. 
ಎಣ ಆ (0) 


೧೮೮೮ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೩ ಭಾಗ - ೩ 





ಸಾರ್ವಜನಿಕ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೆನೆಂದರೆ, ಮೃತ ಲಕ್ಷ್ಮಣ ಎಂಬುವವರು 
ಪ್ರತಿವಾದಿಯವರಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾಗ ದಿನಾಂಕ: 10.10.2002 ರಂದು ಮೃತ ಹೊಂದಿರುತ್ತಾರೆ. ಎಂದು ಕಾರ್ಮಿಕ ನಷ್ಠ ಪರಿಹಾರ 
ಕಾಯ್ದೆಯಡಿ ಪರಿಹಾರಧನಕ್ಕಾಗಿ ಕೋರಿ ಮೃತ ತಾಯಿ, ತಂಗಿ ಶ್ರೀಮತಿ ಸುಶೀಲಮ್ಮ ಹಾಗೂ ಗವಿಸಿದ್ದಮ್ಮ ಎಂಬುವರು ಈ ನ್ಯಾಯಾಲಯಕ್ಕೆ 
ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದಕಾರಣ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೆನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಾಗಲೀ ಅಥವಾ ಏನಾದರೂ ನಿಜವಾದ ಮೃತನ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ, 
ಅಂಥಹವರು ಈ ಪ್ರಕಟಣೆ ಈ ನ್ಯಾಯಾಲಯದ ನಾಮ ಫಲಕದಲ್ಲಿ ಪ್ರದರ್ಶಿಸಿದ ಅಥವಾ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 
ದಿನಗಳಲ್ಲಿ ಯಾವುದು ಮೊದಲು ಅದರೊಳಗಾಗಿ ಆಕ್ಷೇಪಣೆ ಅಥವಾ ಅರ್ಜಿ ಸಲ್ಲಿಸಬಹುದಾಗಿದ್ದು ಯಾರಿಂದಲೂ ಬಾರದಿದ್ದಲ್ಲಿ ಸದರಿ 
ಅವಧಿ ಮುಗಿದ ನಂತರ ಮೇಲ್ಕಂಡ ಅರ್ಜಿಯನ್ನೇ ಮುಂದಿನ ವಿಚಾರಣೆಗೆ ತೆಗೆದುಕೊಳ್ಳಲಾಗುವುದು. 

ಜಿಲ್ಲಾ ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, 
ಪಿ.ಆರ್‌. 1365 ಕೊಪ್ಪಳ ಜಿಲ್ಲಾ ಕೊಪ್ಪಳ. 
ಕೃಷಿ ಮಾರಾಟ ಇಲಾಖೆ 
ಕೃಷಿ ಮಾರಾಟ ನಿರ್ದೇಶಕರ ಕಛೇರಿ, ನಂ.16, 11ನೇ ರಾಜಭವನ ರಸ್ತೆ, ಪಿ.ಬಿ.ನಂ.5309, ಬೆಂಗಳೂರು 
ಅಧಿಸೂಚನೆ ಸಂಖ್ಯೆ: ಕೃಮಾಇ:40:ಚುನಾವ:2003 ದಿನಾಂಕ: 8ನೇ ಡಿಸೆಂಬರ್‌ 2003 

ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ (ನಿಯಂತ್ರಣ) ಕಾಯಿದೆ, 1966ರ ಪ್ರಕರಣ 11ರ ಉಪ ಪ್ರಕರಣ (1) (೪) ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕದಲ್ಲಿನ ಕೃಷಿ ಮಾರಾಟ ನಿರ್ದೇಶಕನಾಗಿರುವ ಸೈಯದ್‌ ಜಮೀರ್‌ ಪಾಷಾ ಆದ ನಾನು, 
ಪ್ರಕರಣ 10 ಹಾಗೂ 11ರ ಪ್ರಕಾರ ರಚಿತವಾಗಿರುವ ಈ ಕೆಳಕಂಡ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಿಗೆ ಈ ಕೆಳಕಂಡ ಅಧಿಕಾರಿಗಳನ್ನು 
ಸದಸ್ಯರನ್ನಾಗಿ ನಾಮಕರಣ ಮಾಡಿದ್ದೇನೆ. 























ಕ್ರ.ಸಂ. ಜಿಲ್ಲೆಯ ಹೆಸರು ಸಮಿತಿಯ ಹೆಸರು ಸದಸ್ಯರಾಗಿ ನಾಮಕರಣಗೊಂಡ ಅಧಿಕಾರಿಗಳು 
1 ಮಂಡ್ಯ 1. ಮಂಡ್ಯ ಮುಖ್ಯ ಲೆಕ್ಕಪರಿಶೋಧಕರು, 
ಕೃಷಿ ಮಾರಾಟ ಇಲಾಖೆ, ಬೆಂಗಳೂರು. 
2. ಶ್ರೀರಂಗಪಟ್ಟಣ ಕಾರ್ಯದರ್ಶಿ, 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಮಂಡ್ಯ. 
3. ಕೆ.ಆರ್‌. ಪೇಟೆ ಸಹಾಯಕ ನಿರ್ದೇಶಕರು, 
ಕೃಷಿ ಮಾರಾಟ ಇಲಾಖೆ, ಮೈಸೂರು ಜಿಲ್ಲೆ ಮೈಸೂರು. 








ಸೈಯದ್‌ ಜಮೀರ್‌ ಪಾಷಾ 
ಪಿ.ಆರ್‌. 1366 ನಿರ್ದೇಶಕರು. 
ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಕೊಪ್ಪಳರವರಲ್ಲಿ 
ಪ್ರಕರಣ ಸಂಖ್ಯೆ: ಕಾಆಕೊ:ಕಾನಪ:ಮಪು-132/2003 ದಿನಾಂಕ: 1ನೇ ಡಿಸೆಂಬರ್‌ 2003 


ಪ್ರಕಟಣೆ 
ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 
1) ಶ್ರೀ ಕುಂಟೆಪ್ಪ ತಂದೆ ಮಲ್ಲಪ್ಪ ಗಡಾರಿ. 1) ಶ್ರೀಮತಿ ಸುಜಾತಾ ಗಂಡ ಹನುಮೇಶ ನಾಯ್ಕ, 
ಸಾ: ದೇವಲಾಪೂರ, ತಾ: ಗಂಗಾವತಿ. ಸಾ: ಹುಲಿ ಹೈದರ, ತಾ: ಗಂಗಾವತಿ. 
2) ಶ್ರೀಮತಿ ಹುಲಿಗೆವ್ವ ಗಂಡ ಕುಂಟೆಪ್ಪ 2) ಡಿವಿಜನಲ್‌ ಮ್ಯಾನೇಜರ್‌, 
ಸಾ: ದೇವಲಾಪೂರ, ತಾ: ಗಂಗಾವತಿ ಯುನಾಯಿಟೆಡ್‌ ಇಂಡಿಯಾ ಇನ್ಸೂರೆನ್ಸ್‌ ಕಂ. ಲಿ., ಬಳ್ಳಾರಿ 


ಸಾರ್ವಜನಿಕ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೆನೆಂದರೆ, ಮೃತ ಕನಕಪ್ಪ ಎಂಬುವವರು 
ಪ್ರತಿವಾದಿಯವರಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾಗ ದಿನಾಂಕ: 9.6.2003 ರಂದು ಮೃತ ಹೊಂದಿರುತ್ತಾರೆ. ಎಂದು ಕಾರ್ಮಿಕ ನಷ್ಠ ಪರಿಹಾರ 
ಕಾಯ್ದೆಯಡಿ ಪರಿಹಾರಧನಕ್ಕಾಗಿ ಕೋರಿ ಮೃತ ಹೆಂಡತಿಯಾದ ಶ್ರೀ:ಶ್ರೀಮತಿ ಕುಂಟೆಪ್ಪ ಹಾಗೂ ಹುಲಿಗವ್ವ ಎಂಬುವರು ಈ 
ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದಕಾರಣ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೆನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಾಗಲೀ ಅಥವಾ ಏನಾದರೂ ನಿಜವಾದ ಮೃತನ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ, 
ಅಂಥಹವರು ಈ ಪ್ರಕಟಣೆ ಈ ನ್ಯಾಯಾಲಯದ ನಾಮ ಫಲಕದಲ್ಲಿ ಪ್ರದರ್ಶಿಸಿದ ಅಥವಾ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 
ದಿನಗಳಲ್ಲಿ ಯಾವುದು ಮೊದಲು ಅದರೊಳಗಾಗಿ ಆಕ್ಷೇಪಣೆ ಅಥವಾ ಅರ್ಜಿ ಸಲ್ಲಿಸಬಹುದಾಗಿದ್ದು ಯಾರಿಂದಲೂ ಬಾರದಿದ್ದಲ್ಲಿ ಸದರಿ 
ಅವಧಿ ಮುಗಿದ ನಂತರ ಮೇಲ್ಕಂಡ ಅರ್ಜಿಯನ್ನೇ ಮುಂದಿನ ವಿಚಾರಣೆಗೆ ತೆಗೆದುಕೊಳ್ಳಲಾಗುವುದು. 

ಜಿಲ್ಲಾ ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, 

ಪಿ.ಆರ್‌. 1360 ಕೊಪ್ಪಳ ಜಿಲ್ಲಾ ಕೊಪ್ಪಳ. 





